Issue No. 10 ಸ. ₹ 10.00/- 


ಸಾಂಕ 29 ಸೆಪ್ಟೆಂಬರ್‌ 2013 ರಂದು ಡಾ. ಆನಿಬೆಸೆಂಟ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ರಾಜ್ಯ ತರಬೇತಿ ಕೆ 
ಪತ್ತಿನ ಸಭೆಯಲ್ಲಿ ಭಾಗವಹಿಸಿದ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸ್ಥೆಯ ಅಧ್ಯ 


ಶ್ರ ಹೆ ವ 
Ws | 8 
pl 


ಗೈಡ್‌ ಪ್ರಶಸ್ತಿ ಪಡೆದ ತುಮಕೂರು ಕೈಜಿಲ್ಲೆಯ ಬಿಜಾಪುರ ಜಿಲ್ಲಾ ಶ್ರೀಮತಿ ವಾಸಂತಿಬಾಯಿ ಜಿಗಜಿನ್ನಿ 


ತಿ 
ಸ್ಫೂರ್ತಿ ಶಾನುಬೋಗ್‌ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ತರಬೇತಿ ಕೇಂದ್ರದ ನಿರ್ಮಾಣದ ಶಿಲಾನ್ಯಾಸದ ಉದ್ರಾಟನೆಯ 


೫ ನ್‌ 
ಆ, ೦೪ 
(ಟ್ರ 
ಇ 


ಸತ Ws » ಬ 
ಓನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಜಲಸಂಪನ್ಮೂಲ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾರ 


ಟಿ.ಬಿ. ಜಯಚಂದ್ರರವರು ಸನ್ಮಾನಿಸಿದರು. ಚಿತ್ರದಲ್ಲಿ ಶಾಸಕರಾದ ಶ್ರೀ ಎಮ್‌.ಬಿ. ಪಾಟೀಲರವರು ನೆರವೇರಿಸಿದರು. ಚಿತ್ರದಲ್ಲಿ 
ರಫೀಕ್‌ ಅಹಮದ್‌, ಉಪನಿರ್ದೇಶಕರಾದ ಶ್ರೀ ಬಿ. ಮೋಹನ್‌ ಪದಾಧಿಕಾರಿಗಳು ಹಾಗೂ ಸ್ಕೌಟ್ಸ್‌-ಗೈಡ್ಸ್‌ಗಳನ್ನು ಕಾಣಬಹುದು. 
ಬಾರ್‌ ಹಾಗೂ ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳನ್ನು ಕಾಣಬಹುದು. 


ರ್ಕ 
ಕ್‌ 


ಳೆ 


ರಾಜ್ಯ ಸಂಸ್ಥೆಯ 
ಅಧ್ಯಕ್ಷರಾದ ಸನ್ಮಾನ್ಯ 

ಶ್ರೀ ಡಿ.ಎ. ಸದಾನಂದಗೌಡ ಮತ್ತು 

ರಾಜ್ಯ ಗೈಡ್ಸ್‌ ಆಯುಕ್ತರಾದ 

ಶ್ರೀಮತಿ ಶಾಂತ ವಿ. ಆಚಾರ್ಯ ಅವರುಗಳು 
ಪ ಬೆಳಗಿಸಿ ರಾಜ್ಯ ಪರಿಷತ್‌ 

ಸಭೆಯನ್ನು ಉದ್ಭಾಟಿಸಿದರು. 


1 ರವರೆಗೆ ಸಿರಿಗೆರೆ 
ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ 
ಮತ್ತು ಚಿತ್ರದುರ್ಗ ಜಿಲ್ಲಾ ಸಂಸ್ಥೆಗಳ 
೫ ಸಂಯುಕ್ತಾಶ್ರಯದಲ್ಲಿ ಸಂಸ್ಥೆಯ 
| ಶಿಕ್ಷಕ-ಶಿಕ್ಷಕಿಯರಿಗೆ, ಸ್ಕೌಟ್‌ ಮಾಸ್ಟರ್‌ 


|ಗೃಡ್‌ ಕ್ಯಾಪ್ಟನ್‌ಗಳ ಮೂಲತರಬೇತಿ 

| ನೀಡಿದ ಸಂದರ್ಭದಲ್ಲಿ 

ಶಿಬಿರಾರ್ಥಿಗಳು ಮತ್ತು 
ನಾಯಕರುಗಳೊಂದಿಗೆ 

ಶ್ರೀಶ್ರೀಶ್ರೀ ಡಾ. ಶಿವಮೂರ್ತಿ ಶಿವಾಚಾರ್ಯ 
ಮಹಾಸ್ಟಾಮಿಗಳನ್ನು ಕಾಣಬಹುದು. 


2012-13 ನೇ ವರ್ಷದಲ್ಲ ಉತ್ತಮ ಈತಾರ್ಯನಿರ್ವಹಡೆ ಹಾಗೂ ಸಂಘಟನೆಗಾಗಿ ರಾಜ್ಯ ಮಭಬದ ಪರ್ಯಾಯ ಫಲಕಗಳನ್ನು 
ಹಾಗೂ ಪಾಲಿಡೋಷಕಗಳನ್ಬು ಕೆಳಕಂಡ ಜಲ್ಲೆಗಆಗೆ ವಿನಾಂಕ 29.09.2013 ರಂದು ಡಾ. ಆನಿಬೆಸೆಂಟ್‌ ತರಬೇತಿ ಕೇಂದದಲ್ಲ 
ಜರುಗಿದ 95ನೇ ಮಾ ಪರಿಷತ್‌ ಸಭೆಯಲ್ಲ ವಿತರಿಸಿ ಅಭಸಂದಿಸಲಾ೦ಂಖಡು. 


ಪ್ರಥಮ ಸ್ಥಾನ : ದ್ವಿತೀಯ ಸ್ಥಾನ : ು ಸ್ಥಾನ : 
ಅಬ್ದುಲ್‌ ಗಫಾರ್‌ ಪರ್ಯಾಯ ಫಲಕ ಜಸ್ಟೀಸ್‌ ಕೆ. ಜರ ಜಾ ಪರ್ಯಾಯ ಫಲಕ ಮೇಜರ್‌ ವೈ.ವಿ.ಕೆ. ಮೂ ಪರ್ಯಾಯ ಫಲಕ 


SSCS 
Karnataka Scout and Guide October -2013 3 
x NSN SSN SN EN NY 


NARRATE 
\ 


ರಾಜ್ಯಾ ಮುಖ್ಯ ಆಯುಕ್ತರ ನುಡಿ......... 
ಮಾನ್ಯರೇ, 


2013-14 ರ ಅರ್ಥ ವರ್ಷ ಮುಗಿದಿದೆ. ಉಳಿದಿರುವ ಸಮಯಾವಕಾಶ ಅತ್ಯಲ್ಪ. ರಾಜ್ಯದ 
33 ಜಿಲ್ಲಾ ಸಂಸ್ಥೆಗಳಲ್ಲಿ ಈ ವರ್ಷದಲ್ಲಿ ಇದುವರೆವಿಗೆ ಸ್ಕೌಟ್‌-ಗೈಡ್‌ ವಿಭಾಗದಲ್ಲಿ ಮೂಲ ತರಬೇತಿ 
ಶಿಬಿರಗಳನ್ನು ಏರ್ಪಡಿಸಿರುವ ಜಿಲ್ಲೆಗಳ ಸಂಖ್ಯೆ 7. ಇನ್ನೂ 26 ಜಿಲ್ಲೆಗಳು ತರಬೇತಿಗಳನ್ನು ಏರ್ಪಡಿಸಿಲ್ಲ. 
ಈಗಾಗಲೇ ರಾಜ್ಯ ಸ೦ಸ್ಥೆಯು ದಳಗಳ ನೊಂದಣಿಯನ್ನು ಹೆಚ್ಚಿಸುವ ಬಗ್ಗೆ ಹಾಗೂ ಸ್ಕೌಟ್‌-ಗೈಡ್‌ 
ಚಳವಳಿಯನ್ನು ರಾಜ್ಯದೆಲ್ಲೆಡೆ ವಿಸ್ತರಿಸುವ ದೃಷ್ಟಿಯಿಂದ ಜಿಲ್ಲೆಗಳಿಗೆ ಗಣತಿಯ ವಿವರಗಳನ್ನು ನೀಡಲಾಗಿದೆ. 
ಅವಶ್ಯವಾಗಿ ಎಲ್ಲಾ ಜಿಲ್ಲೆಗಳ ಪದಾಧಿಕಾರಿಗಳು, ತರಬೇತಿ ನಾಯಕ-ನಾಯಕಿಯರು ಹಾಗೂ ಸ್ಥಳೀಯ 
ಸಂಸ್ಥೆಗಳ ಸಹೋದ್ಯೋಗಿಗಳು ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಿ, ಜನವರಿ 2014ರೊಳಗಾಗಿ ಮೂಲ 
ತರಬೇತಿಗಳನ್ನು ಪ್ರಾಯೋಜಿಸಬೇಕಾದ ಅವಶ್ಯಕತೆ ಬಗ್ಗೆ ನಿಮ್ಮ ಗಮನ ಸೆಳೆಯಬಯಸುತ್ತೇನೆ. 


ಇನ್ನೊಂದು ಮಾತು. ರಾಜ್ಯದ 26 ಜಿಲ್ಲೆಗಳು ಏಕಸಮಯದಲ್ಲಿ ತರಬೇತಿಗಳನ್ನು ಯೋಜಿಸಿದಾಗ, 
ರಾಜ್ಯ ಸಂಸ್ಥೆಯ ಸ್ಕೌಟ್‌-ಗೈಡ್‌ ವಿಭಾಗಗಳ ತರಬೇತಿ ವಿಭಾಗದವರು ಸೂಕ್ತ ನಾಯಕ-ನಾಯಕಿಯರನ್ನು 
ಒದಗಿಸುವುದು ಕಷ್ಟಕರ ಎಂಬ ಅಂಶದ ಬಗ್ಗೆ ನಿಮ್ಮ ಗಮನಹರಿಸುತ್ತೇನೆ. ಆದುದರಿಂದ, ನೀವು 
ಕೂಡಲೇ ರಾಜ್ಯದ ತರಬೇತಿ ವಿಭಾಗಗಳ ಆಯುಕ್ತರುಗಳನ್ನು ಸಂಪರ್ಕಿಸಿ ನಿಮ್ಮ ಜಿಲ್ಲೆಗಳ ತರಬೇತಿಯನ್ನು 
ಯಶಸ್ವಿಗೊಳಿಸುವ ಬಗ್ಗೆ ತಕ್ಷಣ ಕಾರ್ಯಪ್ರವರ್ತರಾಗಬೇಕೆಂದು ಸೂಚಿಸುತ್ತೇನೆ. 

ನವೆಂಬರ್‌-ಡಿಸೆಂಬರ್‌-ಜನವರಿ ತಿಂಗಳುಗಳಲ್ಲಿ ನಾವುಗಳು ಹಾಕಿಕೊಂಡಿರುವ ಎಲ್ಲಾ 
ಕಾರ್ಯಕ್ರಮಗಳನ್ನು ಕ್ರಿಯಾತ್ಮಕವಾಗಿ ಏರ್ಪಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಂಬ ವಿಷಯವನ್ನು 
ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರಬಯಸುತ್ತೇನೆ. ತಕ್ಷಣ ಕಾರ್ಯಪ್ರವೃತ್ತರಾಗಿ 2013-14ರಲ್ಲಿ ಹೋದ 
ವರ್ಷಕ್ಕಿಂತ ಹೆಚ್ಚಿನ ದಳಗಳ ನೊಂದಣಿ ಹಾಗೂ ಗುಣಾತ್ಮಕ ತರಬೇತಿಗಳನ್ನು ಜರುಗಿಸಿ-ರಾಜ್ಯದ 
ಸ್ಕೌಟ್‌-ಗೈಡ್‌ಗಳ ಸಂಖ್ಯೆಯು 4 ಲಕ್ಷದ ಗುರಿ ಮುಟ್ಟುವಲ್ಲಿ ಶ್ರಮಿಸಬೇಕೆಂದು ಕೋರುತ್ತೇನೆ. 


ಈ ತಿಂಗಳ 3 ರಿಂದ 9 ರ ವರೆಗೆ ಚಿತ್ರದುರ್ಗ ಜಿಲ್ಲಾ ಸಂಸ್ಥೆ ಹಾಗೂ ಶ್ರೀ ತರಳಬಾಳು 
ಜಗದ್ಗುರು ವಿದ್ಯಾಸಂಸ್ಥೆ, ಸಿರಿಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಮೂಲ ತರಬೇತಿ ಶಿಬಿರಗಳನ್ನು 
ಸಂಸ್ಥೆಯ ನೌಕರರುಗಳಿಗೆ ಏರ್ಪಡಿಸಿದ್ದು ತರಬೇತಿಯು ಯಶಸ್ವಿಯಾಗಿ ಜರುಗಿದೆ. ಸಂಸ್ಥೆಯ 13 
ಜಿಲ್ಲೆಗಳಿಂದ, 133 ಶಿಕ್ಷಕ-ಶಿಕ್ಷಕಿಯರು ಶಿಬಿರದಲ್ಲಿ ಭಾಗವಹಿಸಿ ತರಬೇತಿ ಪಡೆದು ದಳಗಳನ್ನು ಶಾಲೆಗಳಲ್ಲಿ 
ಆರಂಭಿಸಿ ಯುವಕ-ಯುವತಿಯರಿಗೆ ಸೂಕ್ತ ತರಬೇತಿ ನೀಡುವುದಾಗಿ ಆಶ್ವಾಸನೆ ನೀಡಿರುತ್ತಾರೆ. 
ಶ್ರೀ ಕ್ಷೇತ್ರದ ಪೂಜ್ಯರು ಹಾಗೂ ವಿದ್ಯಾಸಂಸ್ಥೆಯ ಸಂಬಂಧಪಟ್ಟವರೆಲ್ಲರೂ ಸೂಕ್ತ ಸಲಹೆ-ಮಾರ್ಗದರ್ಶನ 
ನೀಡಿರುತ್ತಾರೆ. ಶಿಬಿರವನ್ನು ಯಶಸ್ವಿಗೊಳಿಸಲು ಸಹಕರಿಸಿದವರೆಲ್ಲರಿಗೂ ರಾಜ್ಯ ಸಂಸ್ಥೆಯ ಧನ್ಯವಾದಗಳು. 


೯ ಜು! 2013 Karnataka Scout and Guide | 


NNN SNNSNNSNSNNSSNSUNNNSNSSSNNSRNSSNNSRSNNN 


ಇದೇ ರೀತಿ ರಾಜ್ಯದ ಎಲ್ಲಾ ಜಿಲ್ಲಾ ಸಂಸ್ಥೆಗಳು, ಜಿಲ್ಲೆಗಳಲ್ಲಿನ ವಿದ್ಯಾ ಸಂಸ್ಥೆಗಳ, ಸಂಘಗಳ 

ಪರ್ಕ ಬೆಳೆಸಿ, ಆ ಸಂಸ್ಥೆ ಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ-ಶಿಕ್ಷಕಿಯರುಗಳಿಗೆ ಮೂಲ ತರಬೇತಿ 
ಸಹಿತ ಪಡ ಪ್ರಾಮಾಣಿಕ ಪ್ರಯತ್ನ ಮಾಜ 1 ರಾಜ್ಯದ ಎಲ್ಲಾ ಜೆಲ್ಲಾ ಸಂಸ್ಥೆಗಳ 
ಸಾ ಸೂಚಿಸಬಯಸುತ್ತೇನೆ. 


ಸೆಪ್ಟಂಬರ್‌ 9, 2013 ರಂದು ರಾಷ್ಟ ಪತಿ ಭವನ, ನವದೆಹಲಿಯಲ್ಲಿ ಜರುಗಿದ ರಾಷ್ಟ್ರಪತಿ 
ಸ್ಟೌಟ್ಸ್‌- ಗೈಡ್ಸ್‌, ರೋವರ್ಡ್‌- ಈಸಭನ್‌ಗಳ' ಪ್ರಮಾಣ ಪತ್ರ ಮತ್ತು ವಯಸ್ಕ ನಾಯಕರುಗಳ 


ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರಿ ಶ್ರೀ ಪ್ರಣವ್‌ ಮುಖರ್ಜಿ 
ಅವರು ಮಾಡಿದ ಆಂಗ್ಲ ಭಾಷಣದ ಕನ್ನಡ ಅನುವಾದವನ್ನು ಈ ಸಂಚಿಕೆಯಲ್ಲಿ ಪ್ರಕಟಿಸ ಲಾಗಿದೆ. 


ಗೌರವಾನ್ವಿತ ರಾಷ್ಟಪ ಪತಿಗಳು, ಸ್ಕೌಟ್‌- -ಗೈಡ್‌ ಚಳುವಳಿಯ ಬಗ್ಗೆ ಹೇಳಿರುವ ಹೃದಯಾಂತರಾಳದ 
ಮಾತುಗಳು, ಸಂಸೆ ಸ್ಥೆಯಲ್ಲಿ ನಿಸ್ಥಾರ್ಥ" ಸೇವೆ ಸಲ್ಲಿಸುತ್ತಿರುವ ಲಕ್ಷಾಂತರ ಸ್ವಯಂ. ಸೇವಕರುಗಳಿಗೆ, 
ಯುವಕ- ಯುವತಿಯರಿಗೆ, ಚಳವಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಪದಾಧಿಕಾರಿಗಳಿಗೆ 
ಸ್ಫೂರ್ತಿ ನೀಡಿದ್ದು, ಇನ್ನೂ ಹೆಚ್ಚು ಕ್ರಿಯಾತ್ಮಕವಾಗಿ ಸ್ಕೌಟ್‌- -ಗೈಡ್‌ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು 
ಕಿಗೆ. ಸೌರವಾನಿತರ ಗಳಾದ ದೇಶವು ನಿಮ್ಮ ಬಗ್ಗೆ ಬಹಳ ಹೆಮೆ ಪಡುತದೆ” 
ನೀವು ಅತ್ಯಂತ ಪ್ರಚೋದಕವು, ಸುಸಂಘಟಿತವು ಆದ ಅರ್ಪಣಾ ಮನಾಧಾವದ ಯುವಕ- 
ಯುವತಿಯರನ್ನು ಪ್ರತಿನಿಧಿಸಿತ್ತಿದ್ದೀರಿ ಹಾಗೂ “ಸಮರ್ಥ ಸ್ವಯಂ ಸೇವಾ ಸಂಸೆ” ಎಂಬುದನ್ನು ಹಾಗೂ 
ನಲದ ಪ್ರಬುದ್ಧ ಹಾಗೂ ಪ್ರಗತಿಶೀಲ ಸ ಸಮಾಜ ನಿರ್ಮಾಣದ ಉಪಯುಕ್ತ 5 
ನಿರತರಾಗಿರುವುದನ್ನು ಸಮಾಜಕ್ಕೆ ತೋರಿಸಿರುತ್ತೀರಿ ಎಂಬ ದಾರ್ಶನಿಕ ನುಡಿಗಳು ನಮ್ಮೆಲರನ್ನು 
ಹುರಿದುಂಬಿಸುವುದಲ್ಲದೆ-ಹೆಚ್ಚಿನ 'ಅತಸ್ಟ್ರೈರ್ಯ ನೀಡುತ್ತದೆ. 

ರಾಜ್ಯ ಸರ್ಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಹಾಗೂ ರಾಜ್ಯದ 
ಪಂಚಾಯತ್‌ರಾಜ್‌ ಸಂಸ್ಥ ಸ್ಥೆಗಳಿಗೆ, ಮಾನ್ಯ ವಿಧಾನ ಸಭೆ- ಸಾನ ಪರಿಷತ್ತಿನ ಸದಸ್ಯರುಗಳಿಗೆ, 
ಮಾನ್ಯ ಲೋಕಸಭೆ ಡೆ ರಾಜ್ಯ ಟಿಯು ಸದಸ್ಯರುಗಳಿಗೆ ಚಳವಳಿಯ ತರಬೇತಿ ಕೇಂದ್ರಗಳ. 
ಈ ಸೌಕರ್ಯಕ್ಕೆ ತಮಗೆ ಲಭ್ಯ ವಿರುವ ಕ್ಷೀತ್ರದ ಅಭಿವೃದ್ಧಿ ಕಾಮಗಾರಿಗಳಿಗಿರುವ ನಿಧಿಯಿಂದ 
ನೀಡುತ್ತಿರುವ ಸಹಾಯ, ಸಹಕಾರಕ್ಕೆ "ಜಿಲ್ಲೆ pe ರಾಜ್ಯ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ 
ಧನ್ಯವಾದಗಳನ್ನು ಸ ಸಲ್ಲಿಸುತ್ತೇನೆ. 


ತಮ್ಮ ವಿಶ್ವಾಸಿ 
ಸ್ವಲ. 


ಕೊಂಡಜಿ ಬ. ಷಣುಖಪ 
ಜ ೬ ಇ 


SSS ರಾ ದಾವಾದ NNN 


Karnataka Scout and Guide October -2013 


ದಿನಾಂಕ 09-09-2013 ರಂದು ರಾಷ್ಟಪತಿ ಭವನ, ನವದೆಹಲಿಯಲ್ಲಿ 
2011-12 ನೇ ಸಾಲಿನ ರಾಷ್ಟ್ರಪತಿ ಸ ಸ್ಕೌಟ್‌- ಗೈಡ್‌, ರೋವರ್‌- ರೇಂಜರ್‌ಗಳ 

ಪ್ರಮಾಣ ಪತ್ರ ಮತ್ತು ವಯಸ್ಕ ನಾಯಕರುಗಳ ಪ್ರಶಸ್ತಿಗಳ ಪ್ರದಾನ ಸಮಾರಂಭದಲ್ಲಿ 

ಭಾರತದ ರಾಷ್ಟಪತಿ ಸೌರವಾನಿತ ಶ್ರೀ ಪ್ರಣಬ್‌ ಮುಖರ್ಜಿ ಅವರು ಮಾಡಿದ ಭಾಷಣ 


ಈ ದಿನ ನಿಮ್ಮೆಲ್ಲರನ್ನೂ ಭೇಟಿ ಮಾಡಿ, ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲು 

ಸಂತೋಷಪಡುತ್ತೇನೆ. 

|. 1961ರಿಂದಲೂ, ಕೀರ್ತಿವಂತರೂ ಹಾಗೂ ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದ ಡಾ॥ ರಾಜೇ೦ದಪಸಾದ್‌ 
ಅವರು, ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಂಸ್ಥೆಯೊಡನೆ ಸಂಪರ್ಕ ಹೊಂದಿದವರಾಗಿದ್ದು, ಈ 
ವರ್ಷದ "ವಾರ್ಷಿಕ ಪ್ರಶಸಿ' ಪ್ರದಾನದ ಪರಂಪರೆ ಮುಂದುವರೆದುಕೊಂಡು ಬಂದಿದೆ. ನಿಮ್ಮಲ್ಲಿ 
ಅತ್ಯುನ್ನತ ಸಾಧನೆ ಮಾಡಿದವರನ್ನು ಈ ರೀತಿ ಗುರುತಿಸುವುದರ ಮೂಲಕ ಬಹಳ ಕಾಲದಿಂದಲೂ 
ಸ್ಕೌಟ್ಸ್‌ಗಳು ಮತ್ತು ಗೈಡ್‌ಗಳಿಗೆ ಉತ್ತೇಜನ ಹಾಗೂ ಸ್ಫೂರ್ತಿ ನೀಡಿ, ಅವರು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು 
ಸಮಾಜ ಸೇವೆಗಾಗಿಯೂ, ರಾಷ್ಟ ನಿರ್ಮಾಣಕ್ಕಾಗಿಯೂ, ಉಪಯೋಗಿಸಲು ಉತ್ತೇಜನ ನೀಡಿದೆ. 


2. ಭಾರತದಲ್ಲಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಆಂದೋಳನವು, ರಾ ಷ್ಟಾದ್ಯಂತ ವ್ಯಾಪಕ ಬೆಳವಣಿಗೆ ಹೊಂದುವಲ್ಲಿ 
ಮತ್ತು ವಿಶ್ವದಾದ್ಯಂತ ಇತರ ರಾಷ್ಟ್ರಗಳ ಚಳವಳಿಗಳೊಂದಿಗೆ 5 ಮೈತ್ರಿ ಮತ್ತು ಸಹಕಾರಗಳನ್ನು ಸಾದಿಸುವಲ್ಲಿ 
ಯಶಸ್ವಿಯಾಗಿರುವುದಕ್ಕಾಗಿ ನಿಮ್ಮನ್ನು ಪ್ರಶಂಸಿಸುತ್ತೇನೆ. ಸಂಸ್ಥೆಯ ಸದಸ್ಯತ್ವವು 51 ಲಕ್ಷಗಳ ದಾಖಲೆ 
ಸಾಧಿಸಿರುವುದು ನನಗೆ ಸಂತೋಷ ಉಂಟುಮಾಡಿದೆ. ಇದು ಭಾರತದ ಯುವಜನರು ಈ ಸಂಸ್ಥೆಯ 
ಬಗ್ಗೆ ಒಲವು ಮತ್ತು ಆಸಕ್ತಿಗಳನ್ನು ತೋರುತ್ತಿರುವುದನ್ನು ದೃಢಪಡಿಸುತ್ತದೆ. ಆ ಮೂಲಕ ಸಂಸ್ಥೆಯ 
ಧ್ಯೇಯವಾದ “ಸೇವೆಯನ್ನು ರೂಢಿಸಿಕೊಂಡು, ರಾಷ್ಟದ ಸಮೃಕ್ಕತೆ ಮತ್ತು ಅಂತಾರಾಷ್ಟ್ರೀಯ 
ಬಾಂಧವ್ಯಗಳನ್ನು ಬೆಳೆಸುವವರಾಗಿರುತ್ತಾರೆ. 
ಈ ಸದವಕಾಶವನ್ನುಪಯೋಗಿಸಿಕೊಂಡು, ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಮುದಾಯಕ್ಕೆ ನನ್ನ 
ಸಂದೇಶವನ್ನು ನೀಡಬಯಸುತ್ತೇನೆ: “ದೇಶವು ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಪಡುತ್ತದೆ” ನೀವು 
ಅತ್ಯಂತ ಪ್ರಚೋದಕ್ಕವೂ, ಸುಸಂಘಟಿತವೂ ಆದ, ಅರ್ಪಣಾ ಮನೋಭಾವದ ಯುವಕರನ್ನು 
ಪ್ರತಿನಿಧಿಸುತ್ತಿದ್ದೀರಿ. ನೀವು - ಸಮರ್ಥ ಸ್ವಯಂಸೇವಾ ಸಂಸ್ಥೆ ಎಂಬುದನ್ನೂ, ರಾಜಕೀಯವಲ್ಲದ 
ಪ್ರವೃತ್ತಿಯವರೆಂದೂ, ಪ್ರಬುದ್ಧ ಹಾಗೂ ಪ್ರಗತಿಶೀಲ ಸಮಾಜ ನಿರ್ಮಾಣದ ಉಪಯುಕ್ತ ಕಾರ್ಯದಲ್ಲಿ 
ನಿರತರಾಗಿರುವುದಾಗಿ ತೋರಿಸಿರುತ್ತೀರಿ. 


ANNAN, 


October - 2013 Karnataka Scout and Guide 


4. “ದೇವರ ಸೇವೆ, ಇತರರಿಗೆ ಸೇವೆ ಮತ್ತು ಸ್ಪಸೇವೆ” ಯ ನಿಮ್ಮ ಮಾರ್ಗದರ್ಶಕ ನೀತಿಯು ಸಚ್ಚಾರಿತ್ರವನ್ನು 


ಜನಿ 


ಲ್ಸ 
ಮೂಡಿಸುವ ಆಧ್ಯಾತ್ಮಿಕ ತತ್ವಗಳನ್ನು ನಿಮ್ಮಲ್ಲಿ ಮೈಗೂಡಿಸಿದೆ. ಇದರಿಂದ ನಮ್ಮ ಸಮಾಜದಲ್ಲಿ ಪರಸ್ಪರ 


೧೨ ೦೨ 


ಗೌರವ ಮತ್ತು ಸೋದರ ಭಾವನೆಗಳ ಮೌಲ್ಯಗಳನ್ನು ಹರಡಲು ನಿಮ್ಮನ್ನು ಪ್ರೇರೇಪಿಸುತ್ತಿದೆ. ಸ ಸ್ಕೌಟ್ಸ್‌ 


ಮತ್ತು ಗೈಡ್ಸ್‌ ಚಳವಳಿಯಲ್ಲಿ ಭಾಗವಹಿಸುವುದರ ಮೂಲಕ ನಿಮ್ಮ ಬೌದ್ಧಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ | 
ಸಾಮರ್ಥ್ಯಗಳನ್ನು ಅರಿಯಲು ನಿಮಗೆ ಸ ಸಾಧ್ಯವಾಗುತ್ತದೆ. 


5.: ಬಂಧು, ಭಗಿನಿಯರೇ, ಇಂದು ತ್ವರಿತ ಗತಿಯಲ್ಲಿ ಬದಲಾಗುತ್ತಿರುವ ಸಮಾಜದಲ್ಲಿ ನಡೆಯುತ್ತಿರುವ 
ಸಾಮಾಜಿಕ ಸಂಘರ್ಷಗಳನ್ನು ನಾವೆಲ್ಲ ಕಾಣುತ್ತಿದ್ದೇವೆ. ಹಿಂದೆಂದೂ ಕಾಣದ ರೀತಿಯಲ್ಲಿ ನಮ್ಮ 
ದೇಶವು ಜನ ಸಾಂಖ್ಯಿಕ ಬದಲಾವಣೆಯನ್ನು ಕಾಣುತ್ತಿದೆ. 2020ರ ವೇಳೆಗೆ ಭಾರತೀಯನ ಸರಾಸರಿ : 
ವಯಸ್ಸು ಕೇವಲ 29 ವರ್ಷಗಳಾಗಲಿದೆ. ಇದು, ನಾವು ನಮ್ಮ ಯುವಜನರ ಬಗ್ಗೆ ಗಮನ 
ಕೊಡಬೇಕಾದುದು ಎಷ್ಟು ಮುಖ್ಯ ಎಂಬುದರ ಸೂಚನೆಯಾಗಿದೆ. ನಾವು ಸಮಗ್ರ ಬೆಳವಣಿಗೆಯ 
ಬಗ್ಗೆ ಮಾತನಾಡುವಾಗ, ಮೂಲತಃ ನೆಲಮಟ್ಟದ ನಾಯಕರುಗಳೇ ಅಂತಹ ಪರಿವರ್ತನಕಾರರಾಗಿರುತ್ತಾರೆ. 
ಕೋನಾಕೃತಿಯ ಈ ವ್ಯವಸ್ಥೆಯಲ್ಲಿ ಅವಶ್ಯಕ ನಾಯಕತ್ವವನ್ನು ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಂಸ್ಥೆಯು, 
ಸಮರ್ಥ ರೀತಿಯಲ್ಲಿ ಒದಗಿಸುವುದೆ೦ಬ ವಿಶ್ವಾಸ ನನಗಿದೆ. 

6. ನಿಮ್ಮ ಚಳವಳಿಯಲ್ಲಿ “ಖರಿಕಮಾಯ್‌” ಕಾರ್ಯಕ್ರಮ ಒಂದು ಎಂದು ತಿಳಿದಿದ್ದೇನೆ. ನೀವು ಸಂಭಾವನೆಗಾಗಿ 
ಮಾಡುವ ಕೆಲಸದಿಂದ ಬರುವ ಹಣವನ್ನು ಸಂಬಂಧಪಟ್ಟ ಆಯಾ ಘಟಕಗಳ ಅಭಿವೃದ್ಧಿಗೇ ಉಪಯೋಗ 
ಮಾಡಿಕೊಳ್ಳುತ್ತಿದ್ದೀರಿ. ಈ ಸರಳ ಚಳುವಳಿಯಿಂದ ಗಾಂಧೀಜಿಯವರು ಒತ್ತಿ ಹೇಳುತ್ತಿದ್ದ ಒಂದು 
ಮಹತ್ವದ ಮೌಲ್ಯವಾದ “ಕಾಯಕದ ಗೌರವ” ದ ಬಗ್ಗೆ ನಿಮಗೆ ಅರಿವುಂಟಾಗುತ್ತದೆ.. ಎಳೆವಯಸಿನಿಂದಲೇ 
ಇದನ್ನು ರೂಢಿಸಿಕೊ೦ಡಲ್ಲಿ, ನಿಮ್ಮಲ್ಲಿ ಆತ್ಮವಿಶ್ವಾಸ, ಸ್ವಾವಲಂಬನೆ ಮತ್ತು ಕರ್ತವ್ಯ ಪ್ರಜ್ಞೆಗಳನ್ನು 
ಪ್ರೇರೇಪಿಸುತ್ತದೆ. 

7. ಭಾರತೀಯರಾಗಿ ನಾವು ಪ್ರಕೃತಿಯ ಬಗ್ಗೆ ತುಂಬ ಗೌರವಾದರಗಳ ಪರಂಪರೆಯನ್ನು ಪಡೆದಿದ್ದೇವೆ. 
ನಮ್ಮ ಅಮಿತವಾದ ಪ್ರಕೃತಿದತ್ತ ಮೂಲ ಸಂಪನ್ಮೂಲಗಳು ಮತ್ತು ಪರಿಸರಗಳನ್ನು ಸಂರಕ್ಷಿಸುವ ಮತ್ತು 
ಕಾಪಾಡಿಕೊಳ್ಳುವ ಸಾಮಾಜಿಕ ಚಟುವಟಿಕೆಗಳು ನನ್ನ ದೃಷ್ಟಿಯಲ್ಲಿ ಒಂದು ರಾಷ್ಟ್ರೀಯ ಕರ್ತವ್ಯ. ಈ 
ಕರ್ತವ್ಯದ ಬಗ್ಗೆ ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸುವ ಸಮಾಜದ ಪ್ರತಿಯೊಬ್ಬರೂ ಈ 
ಮುಖ್ಯ ಅವಶ್ಯಕತೆಯನ್ನು ಹೇಗೆ ನಿರ್ವಹಿಸಬಹುದು ಎ೦ಬ ಬಗ್ಗೆ ತಿಳುವಳಿಕೆ ಮೂಡಿಸುವಲ್ಲಿ 
ನೀವುಗಳು ಕಾರ್ಯಪ್ರವೃತ್ತರಾಗಿ ಗಮನಾರ್ಹ ಬದಲಾವಣೆ ತರಬಹುದು. 


8. ಉನ್ನತ ಮಟ್ಟದ ಜೀವನವನ್ನು ನಡೆಸಬೇಕೆಂಬ ನಮ್ಮ ಹಂಬಲದ ಜೊತೆಗೆ, ಸಾಮಾಜಿಕ ವ್ಯವಸ್ಥೆ ಯ 
ಗುಣಮಟ್ಟವನ್ನೂ ಹೆಚ್ಚಿಸಬೇಕೆಂಬ ಗುರಿಯೂ ಇರಬೇಕೆಂದು ಒತ್ತಿಹೇಳುತ್ತೇನೆ. ನಮ್ಮ ನೆರೆಹೊರೆಯ 


ಮು ಮ ರನ ಧಾರಾವರಾರಾರಾರಾರರರ್ವದರಾದಾದಾಾರರರರರ ಮುಮಂ 


Karnataka Scout and Guide October -2013 ್ಯ, 


ASSIS SSS SSNS SSS TSS SSS SSS SSCS 


ಭಾವನೆಗಳ ಬಗೆಗೆ ಮತ್ತು ನಮ್ಮ ಮಾತು ಮತ್ತು ಕೃತಿಗಳಿಂದ ಅವರ ಮೇಲೆ ಹೇಗೆ ಪರಿಣಾಮ 
ಬೀರಬೇಕೆಂಬ ಬಗೆಗೆ ನಮಗೆ ಅತ್ಯಂತ ಎಚ್ಚರವಿರಬೇಕು. ನಮ್ಮ ಸಮಾಜಕ್ಕೆ ಮಾರಕವಾದ ಸಮಸ್ಯೆಗಳ 
ಬಗ್ಗೆ ಯೋಚಿಸಿ, ಅವುಗಳನ್ನು ತೊಡ ಡಿ ಮತ್ತು ಇರ ಅಸಮತೆಯನ್ನು 2 
ಪ್ರಯತ ಗಳ ಜೊತೆಗೆ, ಸಾಮಾಜಿಕ ಸೌಹಾರ್ದ ಮತ್ತು ಜಾತ್ಯಾತೀತೆಗಳನ್ನು ಜಾ... ಬಂದಿರುವ 
ನಮ್ಮಲ್ಲಿ ಶತಮಾನಗಳ ಪಾರಂಪರಿಕ ಮೌಲ್ಯಗಳನ್ನು ಗುರುತಿಸಬೇಕು. ಈ ಮೌಲ್ಯಗಳನ್ನು ದೃಢಪಡಿಸಿಕೊಂಡು, 
“ವಸುಧೈವ ಕುಟುಂಬಕಂ” ಕಡೆ ಮುಂದುವರೆಯಬೇಕು. ಈ ನನ್ನ ಪರಂಪರೆಯಲ್ಲಿ ಭಾರತೀಯರಾದ 
ನಮಗೆ ಪೂರ್ಣ ವಿಶ್ವಾಸವಿರಬೇಕು. ಹಾಗೆಯೇ ನಮ್ಮ ಪ್ರಜಾಸತ್ತಾತ್ಮಕ, ಸಮಾಜದ ಸಹಿಷ್ಣುತೆ ಮತ್ತು 
ಸಮಾಜದ ವಿವಿಧ ವರ್ಗಗಳ ಸೌಹಾರ್ದತೆಗಳನು ವೃದ್ಧಿಸಲು ನಿರಂತರ ಪ್ರಯತ್ನ ನಡೆಸಬೇಕು. ನೀವು 
ಈ ದಿಕ್ಕಿನಲ್ಲಿ ಕೈಗೊಳ್ಳುವ ಪ್ರಯತ್ನವು ಯುವಜನರಲ್ಲಿ ದೇಶಾಭಿಮಾನವನ್ನು 'ವೃದಿಸುತ್ತದೆಯಲ್ಲದೆ. 
ಸ ಭಾವನೆಗಳನ್ನು ತೊಡೆದು, ವಿಚ್ಚಿದಕಾರಕಶಕ್ಷಿಗಳನ್ನು ಗುರುತಿಸಿ ದಮನ ಮಾಡುತ್ತದೆ. ವಾಸ್ತವವಾಗಿ 
ಸ್ಕೌಟ್‌ ಮತ್ತು ಗೈಡ್‌ಗಳ “ಮನಸಾ, ಹ ಜಿ ಪರಿಶುದ್ಧತೆ” ಎನ್ನುವುದು ನಿಯಮಾಂಶವು 
ಅತ್ಯುತ್ತಮ ವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಕೌಟುಗಳು, ಗೈ ಹು ರೋವರ್‌ಗಳು, ರೇ೦ಜರ್‌ಗಳಿಗೆ, 
Ho ಏಹಿ Sif 6Se SNE ಅ ದೃಷವೇ ಸರಿ. 


9. ಉತ್ತರಖಂಡದಲ್ಲಿ ಇತ್ತೀಚೆಗೆ ಸಂಭವಿಸಿದ ಹಠಾತ್‌ ಭೀಕರ ಪವಾಹದ ಸಂದರ್ಭವೂ ಸೇರಿದಂತೆ 
ಸ್ಕೌಟ್ಸ್‌-ಗೈಡ್ಸ್‌ಗಳು ಅವಿಶ್ರಾ೦ತವಾಗಿ ನಡೆಸುತ್ತಿರುವ ಪ್ರಾಣರಕ್ಷಣೆ ಮತ್ತು ಪುನರ್ವಸತಿ ಸೇವಾಕಾರ್ಯವನ್ನು 
ನಾನು ತುಂಬ ಮೆಚ್ಚಿಕೊಂಡಿದ್ದೇನೆ, ಶ್ಲಾಘಿಸುತ್ತೇನೆ. ಅತ್ಯಂತ ಕಠಿಣ ಸಂದರ್ಭಗಳಲ್ಲೂ, ವು 
ಮಂಚೂಣಿಯಲ್ಲಿರುತ್ತೀರಿ. ಕುಂಭಮೇಳದ ವೇಳೆ, ರೈಲ್ವೆ ಜೌ ಹಾಗೂ ಇತರ ಆಡಳಿತ ಸೇವೆಗಳಲ್ಲಿ 
ಸಹಾಯಕರಾಗಿರುತ್ತೀರಿ; ಶಾಲೆಗಳ ಹುಡಾ. ಪೋಲಿಯೋ ಲಸಿಕೆ ಕಾರ್ಯಕ್ರಮ, ತಂಬಾಕು 
ನಿಷೇಧ ಚಳವಳಿ; ಶೈಕ್ಷಣಿಕ ವಿಸ್ತರಣೆ; ಸಾಮಾಜಿಕ ಕಾರ್ಯಾಗಾರ ಮುಂತಾದ ಅನೇಕ ಯೋಜನೆಗಳನ್ನು 
ಯಶಸ್ವಿಯಾಗಿ ನ ಹಿಸಿದ್ದೀರಿ. ನಿಸ್ವಾರ್ಥ ಸೇವೆಗಾಗಿ ಭಾರತ್‌ ಸ್ಟೌಟ್‌-ಗೆ ಡ್‌ನ ಪ್ರತಿಯೊಬ ಸದಸ್ಯನಿಗೂ 
ಪ್ರ ಸಂದರ್ಭದಲ್ಲಿ ಧನ್ಯವಾದ "ಹೇಳುತ್ತೇನೆ. ನೀವು ಕೈಕೊಳ್ಳುವ. ಯಾವುದೇ ಉಪಕ್ರಮವೂ, 
ಇತರರಿಗೆ ಮಾದರಿಯಾಗಿ, ಸ್ಪೂರ್ತಿದಾಯಕವಾಗಿ, ನಿಮ್ಮಂತೆಯೇ ಅವರೂ ಪ್ರಾಮಾಣಿಕ ಹಾಗೂ 
ಅರ್ಪಣಾಭಾವದ ಸೇವೆ ಸಲ್ಲಿಸಲು ಪ್ರೇರಕವಾಗುತ್ತದೆ೦ದು ನಾನು ನಂಬಿದ್ದೇನೆ. 

10. ಈ ಮಾತುಗಳೊಂದಿಗೆ, ಭಾರತ್‌ ಸ್ಕೌಟ್ಸ್‌- ಗೈಡ್ಸ್‌ ಸಂಸ್ಥೆಯ ಹಿರಿಯ ನಾಯಕರುಗಳ ಶ್ಲಾಘನೀಯ 
ಹಾಗು ಅನುಪಮ ಸೇವೆಯನ್ನು ಸರಿಸುತ್ತಾ ಪ್ರಶಸ್ತಿ ವಿಜೇತರನ್ನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ. 
ಭಾರತ್‌ ಸ್ಕೌಟ್ಸ್‌-ಗೈಡ್ಸ್‌ ಸಂಸ್ಥೆಯ ಎಲ್ಲರನ್ನೂ ಅವರ ನಿರಂತರ ಯಶಸ್ಸು ಮತ್ತು ಪ್ರಯತ ಶೀಲತೆಗಾಗಿ 

ಅಭಿನಂದಿಸುತ್ತಾ, ಸಂಸ್ಥೆಯ ಎಲ್ಲಾ ಕಾರ್ಯಗಳಿಗೂ ಶುಭ ಹಾರೆ ಸುತ್ತೇನೆ. ಸಂಸ್ಥೆಯು ಹೆಚ್ಚ ಹಚ್ಚು 

ಸಮರ್ಥವಾಗಿ ಬೆಳೆಯಲಿ ಎಂದು ಅತಿಸುತ್ತೇನೆ. 


ಜೈಹಿಂದ್‌ 


SNS 


October - 2013 Karnataka Scout and Guide 


ANNU SNSNSNNINNNSNSSSNUNNUUNNNNNNN NNN ಮುದುದ ಗದ ಳಾ ದೂ ವಾರರಾರರಾರ ಯ ಯೌ ಯಯಾ ಯ ರಯಯಾರರರಾರರರದಗರಾ ರಾರಾ 


i 


ರಾಜ ವಾರ್ತೆ........ 
ರಿ NATIONAL ROVER/RANGER MOOT 


Held at Kondajji Basappa Scouts & Guides State Training & Camping Centre 
Kondajji, Davanagere Dist., Karnataka State From 26-30 Sept 2013 


The National Rover/Ranger Moot was organized at State Training Centre, Kondajji, 
Karnataka State from 26" to 30% September 2013 in which 163 participants from 18 States of 
the Country participated i.e. Arunachal Pradesh- 05, Bihar-06, Central Railway-01, Chhattisgarh- 
08, Eastern Railway-05, Haryana-10, Kerala-06,Karnataka-53, Maharashtra-15, N.F. Railway-04, 
Rajasthan-11, S.C. Railway-05, Tamil Nadu-08, Tripura-04, Uttar Pradesh-04, Uttarakhand- 
05 and West Bengal-04 respectively. 


The Moot was informally inaugurated on the 26% September afternoon after Registration 
and Flag Ceremony followed by Integration Sesion and Camp Tour. 


The inaugural function of the Moot was held on 27" Morning in which 
5೧ H.S.Shivashankar, Member, Karnataka Legislative Assembly, Harihar, Kondajji was present 
as a Chief-Guest and Shri Hanagavadi Veeresh, Member, Davangere Zilla Panchayat was 
present as a Guest-of-Honour and blessed the participants. Shri Kondajji B. Shanmukhappa, 
State Chief Commissioner, Bharat Scouts & Guides, Karnataka State was also present and 
presided over the function. Smt. Shantha V. Acharya, State Commissioner (G), BS&G, 
Karnataka was present as a special guest. 


During the Moot participants actively participated in the Group Discussions, Youth Forum, 
Trekking Programme, Backwoodsman Cooking, Community Service Programme, Night 
Trekking, Star-Gazing, Skill based subjects and plantation programme etc. Subjects like Five 
Rocks of Rovering, What is Scouting/Guiding, Rover Scouting in India, Upa- 
Rashtrapati Award, Community Development Project, Venture Club, etc were also dealt. 


On 28 September participants were also taken for the Educational Tour to Hampi to 
visit the historical places of interest and Zoological centre during which Hitch-Hike programme 
was also organized to study the flora and fauna of the area. 


The Valedictory function and grand Camp-fire of the event was organized on 29 evening 
in which the participants presented various colorful cultural programmes depicting different 
traditional culture, Play-act on Community Development Project being under-taken by BS&G 
etc which was highly appreciable and laudable. 


The Moot was successfully conducted under the leadership of Shri Amar B. Chettri, 
Assistant Director, Southern Region duly assisted by the invited Staff Members. 


The Moot ended on 30 September after all faith Prayer, Open Session, Final Talk followed 
by Closing Ceremony, Lowering down the BS&G Flag and singing National Anthem. 
Amar B. Chettri 
Asstt. Director/SR 


NNSA ುೆ 

p ಎ 

Karnataka Scout and Guide October -2013 9 

ಸಮು ಬ SSS TSS SSNS STS 
ಅ ಎ 

68th Himalaya Wood Badge Holders re-union 


328 participants drawn from 29 districts and 09 Staff Members participated in the 
re-union, from 09th to 12th Oct. 2013 at Shanthivan, Prajapitha Brahma Kumaris Eswariya 
Vishwa Vidyalay. Mt. Abu. Rajasthan. 


The Reunion was inaugurated by Raj ayogi, B.K. Mrutyanjaya, Executive Secretary 
ofthe Vidyalaya, on 9th at 11 a.m. A Special Programme was designed for the Bharat Scouts 
and Guides. The Subjects like Exploring One’s True Identity, Importnce of Values in 
daily life Life, Managing Skills, Education for stress free living, Harmony in Relationship, 
Experiencing the Divine Benefits of Rajayoga Meditation were dealt with In addition Scouting 
subjects like Fundamental of Scouting, Badge system, Prime shield competition, Public 
Relations, B.P. Six, Duty Change. Responsibilities of H.W.B. Holders were discussed. The 
authorities Felicitated Sri C.S. Reddy, Hon.S.T.C.(S) 


ರಾಷ್ಟಪತಿ ಸ್ಕೌಟ್ಟ್‌ಗಳ ಪರೀಕ್ಷಾ ಹೂರ್ವಸಿದತಾ ಶಿಬಿರ 

ಆ ~ ಖೈ ೧ 

ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಕರ್ನಾಟಕ ರಾಜ್ಯ ಸಂಸ್ಥೆಯ ಆಶ್ರಯದಲ್ಲಿ ದಿ॥ 17-10-2013 ' 
ರಂದು ಕೊಂಡಜ್ಜಿ ಬಸಪ್ಪ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ರಾಜ್ಯ ತರಬೇತಿ ಮತ್ತು ಶಿಬಿರ ಕೇಂದ್ರ ಕೊಂಡಜ್ಜಿ, 
ಹರಿಹರ ತಾಲ್ಲೂಕು, ದಾವಣಗೆರೆ ಇಲ್ಲಿ ರಾಷ್ಟ್ರಪತಿ ಸ್ಕೌಟ್‌ಗಳ ಪೂರ್ವಸಿದ್ಧತಾ ಪರೀಕ್ಷಾ ಶಿಬಿರವನ್ನು 
ಏರ್ಪಡಿಸಲಾಗಿತ್ತು ಈ ಶಿಬಿರದಲ್ಲಿ ಕರ್ನಾಟಕದ ಈ ಕೆಳಕಂಡ ಜಿಲ್ಲಗಳಿಂದ ಸ್ಕೌಟ್‌ಗಳು ಭಾಗವಹಿಸಿದ್ದರು. 


1) ಬೆಂಗಳೂರು ದಕ್ಷಿಣ ಜಿಲ್ಲೆ 32 ಸ್ಕೌಟ್ಸ್‌ 6) ಬಿಜಾಪುರ ಜಿಲ್ಲೆ 02 ಸ್ಕೌಟ್ಸ್‌ 
2) ಉಡುಪಿ ಜಿಲ್ಲೆ 14 ಸ್ಕೌಟ್ಸ್‌ 7) ಹಾಸನ ಜಿಲ್ಲೆ 02 ಸ್ಕೌಟ್ಸ್‌ 
3) ದಕ್ಷಿಣ ಕನ್ನಡ ಜಿಲ್ಲೆ 12 ಸ್ಕೌಟ್ಸ್‌. 8) ರಾಯಚೂರು ಜಿಲ್ಲೆ 01 ಸ್ಕೌಟ್ಸ್‌ 
4) ಚಿಕ್ಕಮಗಳೂರು ಜಿಲ್ಲ 12 ಸ್ಕೌಟ್ಸ್‌. 9) ಧಾರವಾಡ ಜಿಲ್ಲೆ 05 ಸ್ಕೌಟ್ಸ್‌ 
5) ದಾವಣಗೆರೆ ಜಿಲ್ಲೆ 20 ಸ್ಕೌಟ್ಸ್‌ ಒಟ್ಟು 108 ಸ್ಕೌಟ್ಸ್‌ 


ಶಿಬಿರದ ಸಿಬ್ಬಂದಿಯಾಗಿ ಶ್ರೀ ಟಿ.ಎ. ಮ೦ಜುನಾಥಾಚಾರ್‌, ಶ್ರೀ ಎ೦. ಪ್ರಭಾಕರ್‌ಭಟ್‌, ಶ್ರೀ ಚನ್ನಪ್ಪ 
ಶ್ರೀ ರಿಯಾಜ್‌ ಪಾಷಾ, ಶ್ರೀ ಸಿದ್ದಗಂಗಯ್ಯಾ ಇವರುಗಳು ಕಾರ್ಯನಿರ್ವಹಿಸಿದರು. 


ಈ ಶಿಬಿರದಲ್ಲಿ ಪ್ರವೇಶ ಪರೀಕ್ಷೆಯಿಂದ ರಾಷ್ಟ್ರಪತಿ ಸ್ಕೌಟ್ಸ್‌ ಪದಕದ ವಿಷಯಗಳನ್ನು ಪುನರಾವರ್ತನೆ 
ಮಾಡಲಾಯಿತು. 


ಊಟೋಪಹಾರ, ವಸತಿಯನ್ನು ರಾಜ್ಯ ಸಂಸ್ಥೆಯು ಏರ್ಪಡಿಸಿತ್ತು ಶ್ರೀ ಟಿ.ಎ. ಮಂಜುನಾಥಾಚಾರ್‌, 
ಪ್ರಭಾರಿ ರಾಜ್ಯ ಸಂಘಟನಾ ಆಯುಕ್ತರು(ಸ್ಕೌಟ್ಸ್‌, ಮಲ್ಲೇಶಪ್ಪ, ಜಿಲ್ಲಾ ಸಂಘಟಕರು (ಸ್ಕೌಟ್‌) ಗದಗ 


ಇವರು ಊಟ, ತಿಂಡಿ ವ್ಯವಸ್ಥೆಯ ಮೇಲ್ವಿಚಾರಣೆ ಮಾಡಿದರು. 


NNSA NNN 


10 October - 2013 Karnataka Scout and Guide 


SSS ಸು ದುಆ ವಯು 


ರಾಷ್ಟಪತಿ ಸ್ಕೌಟ್ಸ್‌ಗಳ ಪರೀಕ್ಷಾ ಶಿಬಿರ 
(x ಎ ೦ 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ನವದೆಹಲಿ ಮತ್ತು ದಕ್ಷಿಣ ಪ್ರಾಂತೀಯ ಕಛೇರಿ ಬೆಂಗಳೂರು 
ಹಾಗೂ ಕರ್ನಾಟಕ ರಾಜ್ಯ ಸಂಸ್ಥೆಯ ಆಶ್ರಯದಲ್ಲಿ ದಿ। 18-10-2013 ರಿಂದ 22-10-2013 ರ ವರೆಗೆ 
ಕೊಂಡಜ್ಜಿ ಬಸಪ್ಪ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ರಾಜ್ಯ ತರಬೇತಿ ಮತ್ತು ಶಿಬಿರ ಕೇ೦ದ್ರ, ಕೊ೦ಡಜ್ಜಿ, ಹರಿಹರ 
ತಾಲ್ಲೂಕು, ದಾವಣಗೆರೆ ಇಲ್ಲಿ ರಾಷ್ಟ್ರಪತಿ ಸ್ಕೌಟ್‌ಗಳ ಪರೀಕ್ಷಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕರ್ನಾಟಕ 
ರಾಜ್ಯದಿ೦ದ 108 ಸ್ಕೌಟ್ಸ್‌ಗಳು ಭಾಗವಹಿಸಿದ್ದರು. 


ದಕ್ಷಿಣ ರೈಲ್ವೆಯ 18 ಸ್ಕೌಟ್ಸ್‌ಗಳು ಕರ್ನಾಟಕದಿಂದ 10 ಸ್ಕೌಟ್‌ ಮಾಸ್ಟರ್‌, ದಕ್ಷಿಣ ಪ್ರಾಂತೀಯ 
ಸಂಘಟನಾ ಆಯುಕ್ತರು ಭಾ.ಸ್ಕೌ.-ಗೈ. ಹಾಗೂ 09 ಪರೀಕ್ಷಾ ಸಿಬ್ಬಂದಿ ಭಾಗವಹಿಸಿದ್ದರು. 


ಶ್ರೀ ಅನಲೇಂದ್ರಶರ್ಮಾ, ಶಿಬಿರದ ನಾಯಕರು 
ಶ್ರೀ ಷರೀಫ್‌ ಅಹಮದ್‌, ಆಂದ್ರಪ್ರದೇಶ ಶಿಬಿರದ ಸಿಬ್ಬಂದಿ 
ಶ್ರೀ ಜಿ. ಲಕ್ಷ್ಮೀ ನಾರಾಯಣ, ಆಂಧ್ರಪ್ರದೇಶ ಶಿಬಿರದ ಸಿಬ್ಬಂದಿ 
ಶ್ರೀ ಕೃಷ್ಣ, ಆಂಧ್ರಪ್ರದೇಶ ಶಿಬಿರದ ಸಿಬ್ಬಂದಿ 
ಶ್ರೀ ಎಂ.ಬಿ. ವಾಸು, ದಕ್ಷಿಣ ರೈಲ್ವೆ ಶಿಬಿರದ ಸಿಬ್ಬಂದಿ 
ಶ್ರೀ ಎಂ. ಶ್ರೀನಿವಾಸನ್‌, ದಕ್ಷಿಣ ರೈಲ್ವೆ ಶಿಬಿರದ ಸಿಬ್ಬಂದಿ 
ಶ್ರೀ ಭುವನೇಂದ್ರ ನಾಯರ್‌, ಕೇರಳ ಶಿಬಿರದ ಸಿಬ್ಬಂದಿ 
ಶ್ರೀ ಕೆ. ವೆಂಕಟರಾಮನ್‌, ತಮಿಳುನಾಡು ಶಿಬಿರದ ಸಿಬ್ಬಂದಿ 


ಈ ಶಿಬಿರದಲ್ಲಿ ಪ್ರವೇಶ ಪರೀಕ್ಷೆಯಿಂದ ರಾಷ್ಟಪತಿ ಸ್ಕೌಟ್ಸ್‌ ಪದಕದ ವಿಷಯಗಳನ್ನು 
ಟ್ರ ಗು 

ಪರೀಕ್ಷಿಸಲಾಯಿತು. ಗಂಟುಗಳು, ಲ್ಯಾಶಿಂಗ್‌, ಲಾಗ್‌ಪುಸ್ತಕ, ಪ್ರಾವೀಣ್ಯತಾ ಪದಕ, ಗುಡಾರ ನಿರ್ಮಾಣ, 

ಕಂಪಾಸ್‌ ಸೆಟ್ಟಿಂಗ್‌, ಪ್ರಥಮ ಚಿಕಿತ್ಸೆ, ಬಿ.ಪಿ. ವ್ಯಾಯಾಮ, ಗುಡಾರ ತಪಾಸಣೆ, ದ್ವಜಾರೋಹಣ, 


ಸರ್ವಧರ್ಮ ಪ್ರಾರ್ಥನೆ, ಸಮಾಜಸೇವೆ (ಶ್ರಮದಾನ) ಇವುಗಳನ್ನು ಪರೀಕ್ಷಿಸಲಾಯಿತು. 


ಊಟೋಪಚಾರ, ವಸತಿಯನ್ನು ರಾಜ್ಯ ಸ೦ಸ್ಥೆಯು ಏರ್ಪಡಿಸಿತ್ತು. ಶ್ರೀ ಟಿ.ಎ. ಮ೦ಜುನಾಥಾಚಾರ್‌, 
ಪ್ರಭಾರಿ ರಾಜ್ಯ ಸಂಘಟನಾ ಆಯುಕ್ತರು(ಸ್ಕೌಟ್ಸ್‌, ಮಲ್ಲೇಶಪ್ಪ ಜಿಲ್ಲಾ ಸಂಘಟಿಕರು (ಸ್ಕೌಟ್ಸ್‌ ಗದಗ 
ಇವರು ಊಟ, ತಿಂಡಿ ವ್ಯವಸ್ಥೆಯ ಮೇಲ್ವಿಚಾರಣೆ ಮಾಡಿದರು. 


SSSA 


Karnataka Scout and Guide 


ದಿನಾಂಕ 17-08-2013 ರಿಂದ 19-08-2013 ರ ವರೆಗೆ ಜಿಲ್ಲಾ ಪುರಸ್ಕಾರ ಪರೀಕ್ಷಾ ಶಿಬಿರವನ್ನು 
ಶ್ರೀ ಕೊಂಡಜ್ಜಿ ಬಸಪ್ಪ ಸ್ಕೌಟ್‌ ಗೈಡ್‌ ತರಬೇತಿ ಕೇ೦ದ್ರ, ಕೊಂಡಜ್ಜಿ ಇಲ್ಲಿ ಆಯೋಜಿಸಲಾಗಿತ್ತು ತೃತೀಯ 
ಚರಣ್‌ ಕಬ್‌ 54, ಓರಕ್‌ ಪಂಕ್‌ ಬುಲ್‌ಬುಲ್‌ 45, ತೃತೀಯ ಸೋಪಾನ್‌ ಸ್ಕೌಟ್ಸ್‌ 154, "ಗೈಡ್‌ 134 
ಹಾಗೂ 50 'ಸ್ಕೌಟರ್ಸ್‌ ಗೈಡರ್ಸ್‌ಗಳು ಭಾಗವಹಿಸಿದ್ದರು. 


ಸದರಿ ಶಿಬಿರದ ನಾಯಕರಾಗಿ ಕು. ಯಶೋದ, (ಕಬ್‌) ಶ್ರೀಮತಿ ಎಸ್‌. ಸಿದ್ದಮ್ಮ (ಬುಲ್‌ಬುಲ್‌) 
€ ಜೆ.ಎಸ್‌. ವಿಜಯ್‌ (ಸ್ಕೌಟ್‌) ಶ್ರೀಮತಿ ತುಳಸಾಮಣಿ (ಗೆ ಡ್‌) ಇವರುಗಳು "ವಹಿಸಿದ್ದರು. ಜಿಲ್ಲಾ 
೦ಸ್ಥೆಯ ಎಲ್ಲಾ 21 110ಗಳು ಭಾಗವಹಿಸಿದ್ದರು. 
ಹಾಸನ 
ದಿನಾ೦ಕ 11-09-2013 ರಂದು ರೋಟರಿ ಭವನದಲ್ಲಿ ರೋಟರಿ ಪ್ರಾಥಮಿಕ ಹಾಗೂ ಪೌಢಶಾಲೆಗಳು 
ಸೇರಿದಂತೆ ಶ್ರೀ ವಿವೇಕಾನಂದ ಸ್ಕೌಟ್‌ ಟ್ರೂಪ್‌ ಉದ್ಭಾಟಿಸಲಾಯ್ತು ಈ ಕಾರ್ಯಕ್ರಮವನ್ನು ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳು ಹಾಗೂ ಸ್ಥಳೀಯ ಸಂಸ್ಥೆಯ ಅಧ ಕ್ಷರಾದ ಶ್ರೀ ಎಸ್‌.ಪಿ. ನಟರಾಜ್‌ ಉದ್ಭಾಟಸಿ "ಮಕ್ಕಳ 
ಸರ್ವಾಂಗೀಣ ವಿಕಾಸ ಮತ್ತು ಸೇವಾ ಮನೊ ರೂಪಿಸಲು ಟಿಂಗ್‌ ಶಿಕ್ಷಣ ಪನಿರಳವಾಗದ 
ಎಂದರು. 
ನ೦ತರ ಮಾತನಾಡಿದ ಕಾರ್ಯದರ್ಶಿ ಶ್ರೀ ಲೀಲಾಮಹೇಶ್ವರ್‌, ಸ್ಕೌಟಿಂಗ್‌ ಮತ್ತು ಗೈಡಿ೦ಗ್‌ ಇತಿಹಾಸ 
ಬೆಳೆದು ಬಂದ ಬಗ್ಗೆ, ಸ್ಕೌಟಿಂಗ್‌ ಶಿಕ್ಷಣದ ವೈಶಿಷ್ಟ್ಯತೆ ಹೇಗೆ ಸಕ 'ಎಂಬುದನ್ನು ಯಜು 
ಈ ಕಾರ್ಯಕ್ರಮದಲ್ಲಿ ಶ್ರೀ ಬಿ.ಕೆ. ಯೋಗೀಶಾಚಾರ್‌, ಎಡಡಿ.ಸಿ., ಮತ್ತು ಸ್ಕೌಟ್‌ ಮಾಸ್ಟರ್‌ 
ಶ್ರೀ ಚೇತನ್‌ ಶರ್ಮ ಉಪಸ್ಥಿತರಿದ್ದರು. ರೋಟರಿ ಸಂಸ್ಥೆಯ ಮುಖ್ಯಸ್ಥರು ಮತ್ತು. ದಿ ಶಾಲೆಯ 
ಮುಖ್ಯಸ್ಥರು ಉಪ ಪಸ್ಥಿತರಿದ್ದರು. ಶ್ರೀ ಗೊಬಎಂಟ0ಿ ಕಾರ್ಯಕ್ರಮದ 'ಅಧ್ಯಕ್ಷತ ವಹಿಸಿದ್ದರು. 
ಉಡುಪಿ 
ದಿನಾಂಕ : 20-09-2013 ರಿಂದ 21-09-2013 ರ ವರೆಗೆ ಜಿಲ್ಲಾ ಮಟ್ಟದ ಪ್ರವೀಣ್‌ ಪರೀಕ್ಷಾ 
ಶಿಬಿರವನ್ನು ಉಡುಪಿ ಜಿಲ್ಲಾ ಸ್ಕೌಟ್ಸ್‌- ಗೈಡ್ಸ್‌ ತರಬೇತಿ ಕೇಂದ, ಕಾರಂತ ಕಲಾ ಗಾಮ, ಮಣಿಪಾಲ, 
ಉಡುಪಿ ಇಲ್ಲಿ MUN. pe ಉದ್ರಾಟನಾ ಸಭ ಅಧ್ಯಕ್ಷ ಕ್ಷತೆಯನ್ನು ಶ್ರೀ ಪಿ.ಅರ್‌. 
ನಾಯಕ್‌, ಉಪಾಧ್ಯಕ್ಷರು, ಜಿಲ್ಲಾ ಸಂಸ್ಥೆ ಇವರು ವಹಿಸಿದ್ದರು. ೧, ಕು.ಸಿ. ಅಶ್ವತ್ಥಾಮ ಹಿಕ, 
ಸರಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು; ಅಜ್ಜರಕಾಡು, i ಶ್ರೀ ಡಾ. ಜಿ ಶಂಕರ್‌ ಇವರು ದೀಪ 
ಬೆಳಗಿಸಿ ಶಿಬಿರವನ್ನು  ಉದ್ದಾಟಿಸಿದರು. ಶ್ರೀ ಎಡ್ಡಿನ್‌ ಆಳ್ವ ಜಿಲ್ಲಾ ಆಯುಕ್ತರು, (ಸ್ಕೌಟ್ಸ್‌) ಮುಖ್ಯ ಅತಿಥಿಗಳಾಗಿ 
ಭಾಗವಹಿಸಿದ್ದರು. ಶ್ರೀ ಆನಂದ ಅಡಿಗ (ಸ್ಕೌಟ್ಸ್‌) ಪ್ರಾಸ್ತಾವಿಕ ಮಾತುಗಳನಾ ಡಿದರು. ಶ್ರೀ ಎಂ. ಪಭಾಕರ 
ಭಟ್‌ ಸ್ವಾಗತಿಸಿದರು. ಶ್ರೀ ನಿತಿನ್‌ ಅಮೀನ್‌ ರೋವರ್‌ ಲೀಡರ್‌ ಧನ್ಯ ವ ನೀಡಿದರು. 


a (0 


SNS 


October - 2013 Karnataka Scout and Guide 


೫4 
AAA ANN NNN ಸಿನ URRY 


bund 
Pe 


ಶಿಬಿರದಲ್ಲಿ ವಿವಿಧ ಕಾಲೇಜುಗಳಿಂದ 57 ರೋವರ್‌ ರೇಂಜರ್‌ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 
ಶ್ರೀ ಕೊಗ್ಗ ಗಾಣಿಗ ಜಿಲ್ಲಾ ತರಬೇತಿ ಆಯುಕ್ತರು (ಸ್ಕೌಟ್ಸ್‌) ಶ್ರೀ ವಿಕ್ರಂ ಸಿಂಗ್‌ ಸಹಾಯಕ ಲೀಡರ್‌ ಟ್ರಿ ನರ್‌ 
(ರೋವರ್‌) ಶ್ರೀ ಆನಂದ ಅಡಿಗ, ಲೀಡರ್‌ ಟ್ರೈನರ್‌ (ಸೌಟ್‌) ಶ್ರೀ ಎಂ. ಪ್ರಭಾಕರ ಭಟ್‌, ಶ್ರೀ ನಿತಿನ್‌ 
ಅಮೀನ್‌, ಜ್ಯೋತಿ ಆಚಾರ್ಯ, ರೇಂಜರ್‌ ಲೀಡರ್‌, ಕು. ಸುಶ್ಮಾ ಇವರುಗಳು ಶಿಬಿರದಲ್ಲಿ ಪರೀಕ್ಷಕರಾಗಿ 
ಭಾಗವಹಿಸಿದ್ದರು. ಶ್ರೀ ದಯಾನಂದ ಶೆಟ್ಟಿ ಹೆಡ್‌ಕ್ಷಾಟ್ರರ್ಸ್‌ ಕಮೀಷಸನರ್‌ (ರೋವರ್‌) ಶಿಬಿರಕ್ಕೆ ಭೇಟಿ 
ನೀಡಿ ಪ್ರೋತ್ಸಾಹಿಸಿದರು. 


ಮಟ ಬು ಟು 


ದಿನಾ೦ಕ 02-10-2013 ರಂದು ಗಾ೦ಧಿ ಜಯಂತಿ ಪ್ರಯುಕ್ತ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌, ಜಿಲ್ಲಾ 
ಸಂಸ್ಥೆ, ಉಡುಪಿ ವತಿಯಿಂದ ಮಲ್ಪೆ ಬೀಚ್‌ನ ಗಾಂಧಿ ಪ್ರತಿಮೆಯ ಬಳಿ ಸರ್ವಧರ್ಮ ಪ್ರಾರ್ಥನೆಯನ್ನು 
ನಡೆಸಲಾಯಿತು. ' 


ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕ ಶ್ರೀ ಪ್ರಮೋದ್‌ ಮಧ್ದರಾಜ್‌ ಮಾತನಾಡಿ ಗಾಂಧೀಜಿ 
ಪ್ರಪಂಚದ ಜನಪ್ರಿಯ ವ್ಯಕ್ತಿ ಅವರ ಆದರ್ಶದ ಶೇ. 10 ರಷ್ಟನ್ನು ನಮ್ಮ ಜೀವನದಲ್ಲಿ ಪಾಲಿಸಿದರೆ ನಮ್ಮ 
ದೇಶ ಭ್ರಷ್ಟಾಚಾರ, ಗಂಡಾಂತರ, ಹಸಿವುಗಳಿಂದ ಮುಕ್ತವನ್ನಾಗಿಸಿಕೊಳ್ಳಬಹುದಾಗಿದೆ. ಎಂದರು. 


ಜಿಲ್ಲಾಧಿಕಾರಿ ಡಾ. ಎಂ.ಟಿ. ರೇಜು, ಪೌರಾಯಕ್ತ ಶ್ರೀಕಾಂತ್‌ ಭಟ್‌, ನಗರಸಭಾ ಅಧ್ಯಕ್ಷ ಶ್ರೀ 
ಯುವರಾಜ್‌, ಉಪಾದ್ಯಕ್ಷೆ ಶ್ರೀಮತಿ ಅಮೃತಾ ಕೃಷ್ಣಮೂರ್ತಿ, ಮಲ್ಪೆ ಕೊಡವೂರು ರೋಟರಿ ಅಧ್ಯಕ್ಷೆ 
ಶ್ರೀಮತಿ ಪೂರ್ಣಿಮಾ ಜನಾರ್ಧನ್‌, ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಕರ್ನಾಟಕ, ಜಿಲ್ಲಾ ಸಂಸ್ಥೆಯ ಉಪಾಧ್ಯಕ್ಷರಾದ 
ಶ್ರೀ ಪಾಂಗಾಳ ರವೀಂದ್ರ ನಾಯಕ್‌, ಶ್ರೀಮತಿ ಜ್ಯೋತಿ ಜೆ. ಪೈ. ಶ್ರೀ ಎಡ್ಡಿನ್‌ ಆಳ್ವ ಜಿಲ್ಲಾ ಆಯುಕ್ತರು 
(ಸ್ಕೌಟ್ಸ್‌) ಶ್ರೀ ಕೆ. ಶೇಖರ ಪೂಜಾರಿ ಜಿಲ್ಲಾ ಕಾರ್ಯದರ್ಶಿ, ಶ್ರೀ ಪಿ. ದಯಾನಂದ ಶೆಟ್ಟಿ, ಜಿಲ್ಲಾ ಸ್ಥಾನೀಯ 
ಆಯಕ್ತರು (ರೋವರ್‌) ಉಪಸ್ಥಿತರಿದ್ದರು. | 


ವಿವಿಧ ಶಾಲಾ ಕಾಲೇಜುಗಳಿಂದ ಸುಮಾರು 200 ಸ್ಕೌಟ್ಲ್‌-ಗೈಡ್ಸ್‌ ರೋವರ್‌-ರೇಂಜರ್ಸ್‌ ಭಾಗವಹಿಸಿದ್ದರು. 
ಪ್ರಾರ್ಥನಾ ಕಾರ್ಯಕ್ರಮದ ಬಳಿಕ ಸ್ಕೌಟ್ಸ್‌-ಗೈಡ್ಸ್‌, ರೋವರ್‌-ರೇ೦ಜರ್‌ಗಳಿ೦ದ ಸ್ವಚ್ಛತಾ ಕಾರ್ಯಕ್ರಮ 
ನಡೆಯಿತು. ಶ್ರೀ ಎಂ. ಪ್ರಭಾಕರ ಭಟ್‌ ಎ.ಎಸ್‌.ಓ.ಸಿ. (ಎಸ್‌) ಹಾಗೂ ಶ್ರೀ ನಿತಿನ್‌ ಅಮೀನ್‌ (ಆರ್‌.ಎಸ್‌.ಎಲ್‌.) 
ಇವರು ಕಾರ್ಯಕ್ರಮವನ್ನು ಸಂಘಟಿಸಿದರು. 


ಬಿಜಾಪುರ 


ಶಿಸ್ತು ಸಂಯಮ ಮತ್ತು ಸಮಯಪ್ರಜ್ಞೆ ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎಂದು 
ದೈಹಿಕ ಶಿಕ್ಷಣಾಧಿಕಾರಿ ಶ್ರಿ ಎಸ್‌.ಬಿ. ಛಲವಾದಿ ಹೇಳಿದರು. ದಿನಾಂಕ 22-08-2013 ರಂದು ಎಮ್‌.ಜಿ.ಎಮ್‌.ಕೆ. 
ಶಾಲೆ ಮುದ್ದೇಬಿಹಾಳದಲ್ಲಿ ಸರ್ವಧರ್ಮ ಪ್ರಾರ್ಥನೆ ಮತ್ತು ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಗಳಿಗೆ ದೀಕ್ಷಾ ಸಮಾರಂಭ 
ಕಾರ್ಯಕ್ರಮ ಉದ್ಭಾಟಿಸಿ ಮಾತನಾಡಿದರು. ಸಭೆಯಲ್ಲಿ ತಾಲೂಕ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ 
ಕಾರ್ಯನಿರತ ಪತ್ರಕರ್ತ ಸಂಘದ ತಾಲೂಕಾ ಅಧ್ಯಕ್ಷರಾದ ಶ್ರೀ ಡಿ.ಬಿ. ವಡವಡಗಿ ಅವರು ಮಾತನಾಡಿ 


SNA 


Karnataka Scout and Guide October -2013 


NEE 


ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಂಸ್ಥೆಯಲ್ಲಿ ಹೆಚ್ಚು ಹೆಚ್ಚು ಮಕ್ಕಳನ್ನು ಸೇರಿಸಲು ಪಾಲಕರು ಹೆಚ್ಚು ಕಾಳಜಿ ತೋರಿಸಬೇಕು 


ಎಂದರು. ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಶ್ರೀಮತಿ ಬಿ.ಕೆ. ಮಂಜುಳಾ ಸಾನಿಧ್ಯ ವಹಿಸಿದ್ದರು. 


ಸಂಸ್ಥೆ ಅಧ್ಯಕ್ಷ ಶ್ರೀ ವಿ.ಕೆ. ದೇಶಪಾಂಡೆ, ವಕೀಲರ ಸಂಘದ ಅಧ್ಯಕ್ಷ ಶ್ರೀ ಎಂ.ಎಚ್‌. ಹಾಲಣ್ಣವರ, ಪ್ರಾಚಾರ್ಯರಾದ 
ಶ್ರೀ ಕೆ. ಆಯ್‌. ಕೋದನಾಪೂರ, ಮುಖ್ಯ ಗುರುಮಾತೆ ಶ್ರೀಮತಿ ಪಿ.ಜೆ. ಪುರೋಹಿತ, ಉಪಸ್ಥಿತರಿದ್ದರು. 


ತುಲಲೀ 


ವಿಜಾಪೂರ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗಳು ಅತ್ಯಂತ ಶ್ರಮ ಪಟ್ಟು ಕೆಲಸ ಮಾಡುತ್ತಿದ್ದಾರೆ, ಇದೆ ರೀತಿಯಾಗಿ 
ಮುಂದೆಯೂ ಕೂಡಾ ಹೆಮ್ಮೆ ತರುವಂತಹ ಕೆಲಸ ಮಾಡಬೇಕೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪ 
ನಿರ್ದೇಶಕರು ಹಾಗೂ ಜಿಲ್ಲಾ ಸ್ಕೌಟ್ಸ್‌ ಆಯುಕ್ತರಾದ ಶ್ರೀ ಸಂಗಮೇಶ ಹಳಿಂಗಳಿ ಹೇಳಿದರು. 


ಅವರು ಇತ್ತೀಚೆಗೆ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಭವನದಲ್ಲಿ ಪ್ರಧಾನಮಂತ್ರಿ ಪಾರಿತೋಷಕ 
ಸ್ಪರ್ಧೆಗೆ ಸಂಬಂಧಪಟ್ಟ ಲಾಗ್‌ಬುಕ್‌ಗಳನ್ನು ಮಾಧ್ಯಮದವರ ಮುಂದೆ ಪ್ರದರ್ಶನ ಮಾಡಿ ಸುದ್ದಿಗೋಷ್ಠಿ 
ನಡೆಸಿದರು. ಸಣ್ಣ ಉಳಿತಾಯ ಹಾಗೂ ರಸ್ತೆ ಸುರಕ್ಷತಾ ನಿಯಮಗಳ ಮೇಲೆ ಪ್ರಾಯೋಗಿಕವಾಗಿ ಕೆಲಸ 
ಮಾಡಿ ಲಾಗ್‌ ಪುಸ್ತಕ ತಯಾರಿಸಲಾಗಿದೆ. | | 


ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಜಿಲ್ಲಾ ವರದಿಗಾರರಾದ 
ಶ್ರೀ ವಾಸುದೇವ ಹೆರಕಲ್ಲ, ಜಿಲ್ಲಾ ಗೈಡ್ಸ್‌ ಆಯುಕ್ತರಾದ ಶ್ರೀಮತಿ ಭಾಗ್ಯಶ್ರೀ ಸಿ೦ದಗೀಕರ್‌, ಜಿಲ್ಲಾ ಸ್ಥಾನಿಕ 
ಆಯುಕ್ತರಾದ ಶ್ರೀ ಸಿದ್ದಣ್ಣ ಸಕ್ರಿ, ಜಿಲ್ಲಾ ಕಾರ್ಯದರ್ಶಿ ಶ್ರೀ ಎಸ್‌.ಎಸ್‌. ಬೊಮ್ಮನಹಳ್ಳಿ, ಜಿಲ್ಲಾ ಸಹ 
ಕಾರ್ಯದರ್ಶಿ ಶ್ರೀ ಶರಣು ಸಬರದ, ಜಿಲ್ಲಾ ಸಂಘಟನಾ ಆಯುಕ್ತರಾದ ಶ್ರೀ ಜಗದೀಶ ಬೋಳಸೂರ, 
ಶ್ರೀ ಸುನೀಲ ಬಿರಾದಾರ ಪಾಟೀಲ ಉಪಸ್ಥಿತಿ ಇದ್ದರು. 


kkk KK 


ದಿನಾಂಕ 07-09-2013 ರಂದು ಕೆ.ಬಿ.ಎಸ್‌. ನಂಬರ 30 ವಿವೇಕ ನಗರ ವಿಜಾಪೂರದ 
ಸುಭಾಸ್‌ ಚ೦ದ್ರ ಬೋಸ್‌ ಸ್ಕೌಟ್ಸ್‌ ಮುಕ್ತ ದಳದಲ್ಲಿ ಶ್ರೀ ಜಗದೀಶ ಬೋಳಸೂರ ದೀಕ್ಷೆ ನೀಡಿದರು. ದೀಕ್ಷಾ 
ಸಮಾರಂಭದಲ್ಲ ಪಾಲಕರು, ಸರಸ್ವತಿ ಶಿಂಧೆ, ಸಹ ಕಾರ್ಯದರ್ಶಿ ಶರಣು ಸಬರದ, ಜಿಲ್ಲಾ ಸಂಘಟನಾ 
ಆಯುಕ್ತರಾದ ಸುನೀಲ ಬಿರಾದಾರ ಪಾಟೀಲ, ಸರಸ್ವತಿ ಶಿಂಧೆ, ಸಂಧ್ಯಾ ದೇಶಪಾಂಡೆ, ಮುಖ್ಯ ಗುರುಗಳಾದ 
ಶ್ರೀಮತಿ ವ್ಫ.ಎಸ್‌. ಓತಿಹಾಳ, ಶ್ರೀಮತಿ ಎಲ್‌.ಬಿ. ಬಳಗಾನೂರ, ಶ್ರೀ ಸಿ.ಜೆ. ಡೊಣಗಿ, ವ್ಹಿ. ಗುರಬಾಯಿ, 
ಅತಿಥಿಗಳಾಗಿ ಉಪಸ್ಥಿತರಿದ್ದರು. 


koko kk kkk 


ದಿನಾ೦ಕ 05-09-2013 ರಂದು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸ್ಥಳೀಯ ಸಂಸ್ಥೆ ಮುದ್ದೇಬಿಹಾಳ 
ಹಾಗೂ ತಾಲ್ಲೂಕಾ ಆಡಳಿತ ಮತ್ತು ಶಿಕ್ಷಣ ಇಲಾಖ ಸಂಯುಕ್ತಾಶ್ರಯದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್‌ರವರ 
ಜನ್ಮ ದಿನಾಚರಣೆಯನ್ನು ಶ್ರೀ ವಿಜಯ ಮಾಂತೇಶ್‌ ಮಂಗಲ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂಗೊಳ್ಳಿ 


ಮುಮಂ  ಿಿ ಯಜ ಥಾ ಾಜಜರಜದಾಜ್ವಜಾ್ವಜದಾ್ವದಾ್ವ್ವ್ಠಾದಾದರಾರರಾರರಾವಾರಾಾಾಣುುಾ 


October - 2013 Karnataka Scout and Guide 


SSIS SSNS SSS SSSR 


ಪ್ರಾಥ 
ಶ್ರಿ : ಮದಿಹಾಳ, ಶ್ರೀ ಎಲ್‌.ಎಸ್‌. ಬೊಮ್ಮನಹಳ್ಳಿ, ಶ್ರೀಮತಿ ಎಸ್‌.ಜಿ. ಮುತ್ತಪ್ಪನವರ ಭಾಗವಹಿಸಿದ್ದರು. 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎನ್‌. ವ್ವ. ಹೊಸೂರ, ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಸ್‌.ಬಿ. 


ಲವಾದಿ ಸ್ಕೌಟ್ಸ್‌- ಡ್‌ ಗಳನ್ನು ಅಭಿನಂದಿಸಿದರು. 


ಮಿಕ ಶಾಲೆ ಮಕ್ಕಳು ಭಾಗವಹಿಸಿದ್ದರು. ಶ್ರೀ ಗೋಪಾಲ ಹೂಗಾರ ಸ್ಕೌಟ್ಸ್‌ ಮಾಸ್ಟರ್‌, 


eee eke ek ek ek kek kkk 


ಬಿಜಾಪುರ ತಾಲ್ಲೂಕಿನ ಬುರಾಣಪೂರ ಬಳಿ ನಿರ್ಮಾಣವಾಗುತ್ತಿರುವ ದಿ॥ ಶ್ರೀಮತಿ ವಾಸಂತಿಬಾಯಿ 
ಜಿಗಜಿನ್ನಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ತರಬೇತಿ ಕೇಂದ್ರದ ಶಿಲಾನ್ಯಾಸ ಹಾಗೂ ಸಸಿ ನಡೆಸುವ ಕಾರ್ಯಕ್ರಮಕ್ಕೆ 
ಚಾಲನೆ ನೀಡಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ತರಬೇತಿ ಕೇ೦ದ್ರಕ್ಕೆ ಹೆಚ್ಚಿನ ಅನುದಾನ ನೀಡಲು ಮಾನ್ಯ ಮುಖ್ಯಮಂತ್ರಿಗಳಿಗೆ 


ಭೇಟಿ ಮಾಡಿ ವಿನಂತಿಸುತ್ತೇನೆ ಎಂದು ಮಾನ್ಯ ಜಲಸಂಪನ್ಮೂಲ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ 
ಶ್ರೀ ಎಂ.ಬಿ. ಪಾಟೀಲ ಹೇಳಿದರು. 


ವಿಜಾಪುರದಲ್ಲಿ ತರಬೇತಿ ಕೇಂದಕ್ಕೆ ವೈಯಕ್ತಿಕವಾಗಿ 2 ಲಕ್ಷ ರೂಗಳನ್ನು ನೀಡುವುದಾಗಿ ತಿಳಿಸಿದರು. 
ಶಾಸಕರಾದ ಮಾನ್ಯ ಶ್ರೀ ಪ್ರೊ. ರಾಜು ಆಲಗೂರ ಮಾತನಾಡಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ತರಬೇತಿ ಕೇಂದ್ರಕ್ಕೆ 
ಶಾಸಕರ ಅನುದಾನದಲ್ಲಿ 3 ಲಕ್ಷರೂ ಅನುದಾನ ನೀಡಲಾಗುವುದು ಎಂದು ಭರವಸೆ ನಿಡಿದರು. 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಮುಖ್ಯ ಆಯುಕ್ತರಾದ ಡಾ. ಸತೀಶ ಜಿಗಜಿನ್ನಿ ಅವರು 
ತರಬೇತಿ ಕೇಂದ್ರಕ್ಕೆ ವೈಯಕ್ತಿಕವಾಗಿ 5 ಲಕ್ಷ ರೂ.ಗಳ ಚೆಕ್ಕನ್ನು ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳಿಗೆ 
ಹಸ್ತಾಂತರಿಸಿದರು. ಗ್ರಾಮ ಪಂಚಾಯತ್‌ ಅಧ್ಯಕ್ಷೆ ಶ್ರೀಮತಿ ಸುಭದ್ರಾ ಪಾಟೀಲ, ಮಾಜಿ ನಗರ ಸಭೆ 
ಅಧ್ಯಕ್ಷರಾದ ಶ್ರೀ ಮಿಲಿಂದ ಚ೦ಚಲಕರ, ಶ್ರೀಮತಿ ಭಾಗ್ಯಶ್ರೀ ಸಿ೦ದಗಿಕರ ಜಿಲ್ಲಾ ಆಯುಕ್ತರು (ಗೈ) ಜಿಲ್ಲಾ 
ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ವಾಸುದೇವ ಹೇರಕಲ್‌, ಪೂಜಪ್ಪ ಪೂಜಾರಿ ಜಿಲ್ಲಾ ಖಜಾಂಚಿಗಳಾದ ಶ್ರೀ 
ಎಸ್‌.ಬಿ. ದ೦ದರಗಿ, ಜಿಲ್ಲಾ ಸ್ಥಾನಿಕ ಆಯುಕ್ತರಾದ ಜಗದೀಶ ಬೋಳಸೂರ, ಸುನೀಲ ಬಿರಾದಾರ ಪಾಟೀಲ 
ಶ್ರೀಮತಿ ಎಸ್‌.ಎನ್‌. ಶಿಂಧೆ ಅರಣ್ಯಾಧಿಕಾರಿಗಳಾದ ಶ್ರೀ ತಾರಾಪ್ರಶಾಂತ್‌, ಶ್ರೀ ರಮೇಶ ಚವ್ಹಾಣ, ಡಿ.ಎಲ್‌. 
ಪಿ೦ಜಾರಿ ಶ್ರೀಮತಿ ದೇಶಪಾಂಡೆ ಶ್ರೀಮತಿ ಪಿ.ಎಂ. ಪೂಜಾರಿ. ಶ್ರೀಮತಿ ಎಲ್‌.ಎಂ. ಬಿರಾದಾರ ಆರ್‌. ಎ. 


ಪಾಟೀಲ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. 


ಶಿರಸಿ 
ದಿನಾಂಕ : 24-08-2013 ರಂದು ಭಾರತ್‌ ಸ್ಟೌಟ್ಸ್‌ ಮತ್ತು ಗೈಡ್ಸ್‌ ದಾಂಡೇಲಿ ಸ್ಥಳೀಯ ಸಂಸ್ಥೆಯ ಸ್ಕೌಟ್ಸ್‌ 
ಮತ್ತು ಗೈಡ್ಸ್‌ ಪಟಾಲಂ ನಾಯಕತ್ವ ಶಿಬಿರವು ಪರಿಜ್ಞಾನಾಶಮ ಹಿರಿಯ ಪ್ರಾಥಮಿಕ ಶಾಲೆ, ದಾಂಡೇಲಿಯಲ್ಲಿ 
ಆಯೋಜಿಸಲಾಗಿತ್ತು ಸ್ಥಳೀಯ ಸಂಸ್ಥೆಯ ವಿವಿಧ ಶಾಲೆಗಳಿಂದ 80 ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಶಿಬಿರದಲ್ಲಿ ಭಾಗವಹಿಸಿದ್ದರು 


Kk kkk kkk 


SSSR NNN 


Karnataka Scout and Guide October -2013 


ದಿನಾ೦ಕ 06-09-2013 ಶಿರಸಿ ಸ್ಥಳೀಯ ಸಂಸ್ಥೆಯ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಪಟಾಲಂ ನಾಯಕತ್ವ ಮತ್ತು 
ಕಬ್ಸ್‌ ಹಾಗೂ ಬುಲ್‌ಬುಲ್ಬ್‌ ಷಟ್ಕ ನಾಯಕರ. ತರಬೇತಿ ಶಿಬಿರವನ್ನು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ 
ಮಾರಿಗುಡಿ, ಶಿರಸಿಯಲ್ಲಿ ಆಯೋಜಿಸಲಾಗಿತ್ತು ಸ್ಥ ಸ್ಥಳೀಯ ಸ ಸಂಸ್ಥೆಯ ವಿವಿಧ ಶಾಲೆಗಳಿಂದ 140 ಸ್ಕೌಟ್ಸ್‌, ಗೈಡ್ಸ್‌, ಕಬ್ಸ್‌ 
ಮತ್ತು ಬುಲ್‌ ಬುಲ್ಸ್‌ ಶಿಬಿರದಲ್ಲಿ ಭಾಗವಹಿಸಿದ್ದರು. ಶ್ರೀ ಪ್ರತೀಮ್‌ ಕುಮಾರ್‌ ಶಿಬಿರದ ನಾಯಕರಾಗಿದ್ದರು. ಸ್ಥಳೀಯ 
ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಎಂ.ಎಸ್‌. ನಾಯ್ಕ ಶಿಬಿರ ಸಂಘಟನೆಯ ಉಸ್ತುವಾರಿ ವಹಿಸಿದ್ದರು. 


kkk kk 3: kk 


ದಿನಾಂಕ 06-09-2013 ರಿಂದ 07-09-2013 ರ ವರೆಗೆ ಶಿರಸಿ ಜಿಲ್ಲಾ ಸಂಸ್ಥೆಯ ಸಹಕಾರದೊಂದಿಗೆ 
ರೋವರ್ಸ್‌ ಮತ್ತು ರೇಂಜರ್ಸ್‌ ಮೇಟ್‌ ಶಿಬಿರವನ್ನು ಸರಕಾರಿ ಮಾದರಿ ಹಿರಿಯ ಧಾ ಶಾಲೆ ಮಾರಿಗುಡಿ 
ಶಿರಸಿಯಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ 36 ರೋವರ್ಸ್‌ ಮತ್ತು ರೇಂಜರ್ಸ್‌ ಶಿಬಿರದಲ್ಲಿ 
ಭಾಗವಹಿಸಿದ್ದು, ಶ್ರೀ ಪ್ರತೀಮ್‌ ಕುಮಾರ್‌ ಕೆ.ಎಸ್‌. ಶಿಬಿರದ ನಾಯಕರಾಗಿದ್ದರು. ಜಿಲ್ಲಾ ಸಂಘಟಕ ಎಸ್‌.ಎನ್‌. 
ಗೋಪಾಲಕೃಷ್ಣ ಶಿಬಿರವನು ಸ ಸಂಘಟಿಸಿದ್ದರು. 


ಕೊಪ್ಪಳ 

ಕೊಪ್ಪಳ ತಾಲ್ಲೂಕ ಸ್ಥಳೀಯ ಸಂಸ್ಥೆಯ ವಾರ್ಷಿಕ ಸವ ಶಾರದಾ ಪ್ರೌಢಶಾಲೆಯಲ್ಲಿ 
ಏರ್ಪಡಿಸಲಾಗಿದ್ದಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಥಳೀಯ ಸ ಸ್ಥೆ ಸ್ಟೆ ಕೊಪ್ಪಳ ಅಧ್ಯಕ್ಷರಾದ ಶ್ರೀ ಮಂಜುನಾಥ 
ಗೊಂಡಬಾಳ್‌ ವಹಿಸಿದ್ದರು. ಮುಖ್ಯ ಅತಿಥಿ ಸ್ಥಾನದಲ್ಲಿ ಜಿಲ್ಲಾ ಆಯುಕ್ತರು (ಗೈಡ್‌) ಶ್ರೀಮತಿ ಸಂಧ್ಯಾ 
ಮಾದಿನೂರ್‌ ಉಪಸ್ಥಿತರಿದ್ದರು. ಉದ್ರಾಟನೆಯನ್ನು ಜಿಲ್ಲಾ ಪಂಚಾಯತ್‌ ಅಧ್ಯಕ್ಷರಾದ ಶ್ರೀ ಜನಾರ್ಧನ್‌ 
ಹುಲಗಿ ನೆರವೇರಿಸಿದರು. ಅವರು ಸಭೆಯನ್ನು ೇಶಿಸಿ ಮಾತನಾಡುತ್ತಾ ಜಿಲ್ಲಾ | ತರಜೇತಿ ಕೇಂದ್ರಕ್ಕೆ ರೂ. 
20 ಲಕ್ಷ ಅನುದಾನ ಬಿಡುಗಡೆ ಮಾಡಿರುವುದಾಗಿ ತಿಳಿಸಿದರು. ಶ್ರೀಮತಿ ಸಂಧ್ಯಾ ಮಾದಿನೂರ್‌ ಮಾತನಾಡುತ್ತ 
ಕ್ಲಾಂಪ್‌ ಸೈಟ್‌ನ ಮೂಲಭೂತ ಸೌಕರ್ಯಗಳ ಅಭಿವ ದ್ದಿಗೆ ಸಹಕಾರ ನಿದ ಶ್ರೀ ಮಂಜುನಾಥ 


$ 
NRG ಮಾತನಾಡಿ ಹೆಚ್ಚು ಹೆಚ್ಚು ಶಾಲೆಗಳ ಸ್ಕೌಟ್‌ ಗೈಡ್‌ ದಳವನ್ನು ನಡೆಸುವಂತೆ ತಿಳಿಸಿದರು. 


ಸಭೆಯಲ್ಲಿ ಶ್ರೀ ಜಯ್‌ ಬೂಸದ್‌, ಶ್ರೀ ಯರ್ರಣ್ಣ ಹಾಗೂ ಶ್ರೀ ಶಿವಕುಮಾರ್‌ ಎ.ಎಸ್‌.ಓ.ಸಿ. 
ಉಪ ಸ್ಥಿತರಿದ್ದರು.. 
kkk ೬1೧1೪1೧೬ 


ದಿನಾಂಕ 19-09-2013 ರಂದು ಸ್ಥಳೀಯ ಸಂಸ್ಥೆ ಗಂಗಾವತಿಯ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಭವನದ 
ಮೇಲಂತಸ್ಪಿನ ಅಡಿಗಲ್ಲು ಸಮಾರಂಭ ಹಾಗೂ ನೂತನ ಕೊಠಡಿ ಉದ್ಭಾಟನೆಯನ್ನು ಥಲ 
ಮೇಲಂತನಿನ ಶಂಕು ಸ್ಥಾಪನೆಯನ್ನು ಶ್ರೀ ಸಿದ್ಧರಾಮಸ್ವಾಮಿ ಜಿಲ್ಲಾ ಆಯುಕ್ತರು, ಕೊಪ್ಪಳ ನೆರವೇರಿಸಿದರು. 
ನೂತನ ಕೊಠಡಿಯನ್ನು "ಶ್ರೀ ಶಾಮೀದ ಮೆಲನಿಯಾರ. ನಗರಸಭೆ. ಅಧ್ಯಕ್ಷ ಕರು, ಗಂಗಾವತಿ ನೆರವೇರಿಸಿದರು. 
ಲಾರ್ಡ್‌ಬೇಡನ್‌ ts ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಶ್ರೀ” ಶರಣೆಗೌಡ, ಸರಕಾರಿ ನೌಕರರ 
ಸಂಘದ ಅಧ್ಯಕ್ಷರು, ಮಾಡಿದರು. ನಂತರ ನಗರಸಭೆ ಅಧ್ಯಕ್ಷರು ಮಾತನಾಡುತ್ತಾ ಈಸ ಸಂಸ್ಥೆ ಅಂತರಾಷ್ಟ್ರೀಯ 
MECN ಹಾಗು ಮಕ್ಕಳ ಶ್ರೇಯೋಭಿವ ದ್ಧಿಗೆ ಪೂರಕ, ಹಾಗೂ ಶಿಕ್ಷಣ ಇಲಾಖೆ ಒಳಗೊಂಡಿದೆ 


ANNAN, 


October - 2013 Karnataka Scout and Guide 


ರರು ರೂರ ರೂರರರಯಯಯಯರಯಯಉುಉುು 22335222222 22ಎ ಎಎ 


ಎ೦ದರು ಹಾಗು ಈ ಸ್ಕೌಟ್‌ ಭವನಕ್ಕೆ 7 ಲಕ್ಷ ರೂಗಳ ಧನಸಹಾಯವನ್ನು ಮತ್ತು ಸ್ಕೌಟ್‌ ಭವನ ಪಕ್ಕದ ಜಾಗವನ್ನು 
ಈ ಸಂಸ್ಥೆಗೆ ನೀಡುತ್ತೇನೆ ಎಂದು ಹೇಳಿದರು. ನಂತರ ಶ್ರೀ ಸಿದ್ಧರಾಮಸ್ವಾಮಿ ಜಿಲ್ಲಾ ಆಯುಕ್ತರು ಮಾತನಾಡುತ್ತ. 
ನಗರಸಭೆಯವರು ಹೆಚ್ಚಿನ ಸಹಾಯ ಧನವನ್ನು ಈ ಸ್ಕೌಟ್‌ ಭವನಕ್ಕೆ ನೀಡಲು ಕೋರಿದರು. ಸರಕಾರಿ ಪದವಿ 
ಪೂರ್ವ ಬಾಲಕರ ಕಾಲೇಜಿನ ಶ್ರೀ ಸುರೇಶ್‌ ಎಸ್‌.ಡಿ.ಎಂ.ಸಿ. ಅಧ್ಯಕ್ಷರು ಮಾತನಾಡುತ್ತಾ ನಮ್ಮ ಪ್ರೌಢಶಾಲೆಯಲ್ಲಿ 
ಸ್ಕೌಟ್‌-ಗೈಡ್‌ ಚಟುವಟಿಕೆಗಳಿಗೆ ಒತ್ತು ನೀಡುತ್ತೇನೆ ಎಂದರು. ಸ್ಥಳೀಯ ಸಂಸ್ಥೆ ಹಾಗೂ ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳು 
ಈ ಸಂದರ್ಭದಲ್ಲಿ ಹಾಜರಿದ್ದರು. 


Kk kkk 3: | ಸೇ kk kkk 


ದಿನಾಂಕ 04-09-2013 ರಂದು ಗರ್ಲ್‌ ಗೈಡ್‌ ಉದಯ ದಿನಾಚರಣೆಯನ್ನು ಸರಸ್ವತಿ ವಿದ್ಯಾಮಂದಿರ 
ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಆಚರಿಸಲಾಯಿತು. ಚಿತ್ರಕಲಾ ಸ್ಪರ್ಧೆಯನ್ನು ಗೈಡ್ಸ್‌ಗಳಿಗೆ ಆಯೋಜಿಸಲಾಗಿತ್ತು. 
ಮುಖ್ಯ ಅತಿಥಿಗಳಾಗಿ ಶಾಲೆಯ ಮುಖ್ಯ ಗುರುಗಳು ಭಾಗವಹಿಸಿದ್ದರು. 


ಶೇ 1 ಸಸ ಸ kkk 


ದಿನಾಂಕ 17-09-2013 ರಂದು ಹೈದರಾಬಾದ್‌ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಆಚರಿಸಲಾಯಿತು. 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿಯಲ್ಲಿ ಧ್ವಜಾರೋಹಣ ನಂತರ ಶ್ರೀ ಬಸವರಾಜಯ್ಯ ರವರು ಮಾತನಾಡುತ್ತಾ 
ಹೈದರಾಬಾದ್‌-ಕರ್ನಾಟಕ ಹಿ೦ದಿನ ಇತಿಹಾಸವನ್ನು ವಿಸ್ತಾರವಾಗಿ ಹೇಳಿದರು. ನಂತರ ಜಿಲ್ಲಾ ಕ್ರೀಡಾಂಗಣದ 
ಪರೇಡ್‌ನಲ್ಲಿ ನಗರದ ವಿವಿಧ ಶಾಲೆಯ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಪರೇಡ್‌ನಲ್ಲಿ ಭಾಗವಹಿಸಿದ್ದರು. 

೫: ೫: 3 4: 14 1 ಸೇ 344 1 ಸೇ 


ದಿನಾ೦ಕ 17-09-2013 ರಂದು ನಡೆದ ಹೈದರಾಬಾದ್‌-ಕರ್ನಾಟಕ ವಿಮೋಚನಾ ದಿನಚರಣೆಯಲ್ಲಿ ಗಂಗಾವತಿ 
ತಾಲ್ಲೂಕಿನ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗಳು ತಾಲ್ಲೂಕು ಕ್ರೀಡಾ೦ಗಣದ ಪರೇಡ್‌ನಲ್ಲಿ ಭಾಗವಹಿಸಿದ್ದರು. 


kkk kkk kok 


ದಿನಾಂಕ 13-09-2013 ರಂದು ಜಿಲ್ಲಾ ಮಟ್ಟದ ವೃಕ್ಷಮಣಿಧಾರಕರ ಹಾಗೂ ಅಭ್ಯಾಸ ವೃತ್ತ ಪೂರೈಸಿದವರಿಗಾಗಿ 
ಒಂದು ದಿನದ ಸಮಾವೇಶವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಕ್ಯಾಂಪ್‌ ಗಂಗಾವತಿಯಲ್ಲಿ 
ನಡೆಸಲಾಯಿತು. ಇದರಲ್ಲಿ ಜಿಲ್ಲೆಯ ಎಲ್ಲಾ ವೃಕ್ಷಮಣಿಧಾರಕರು ಹಾಗೂ ಅಭ್ಯಾಸವೃತ್ತ ಆದವರು ಭಾಗವಹಿಸಿದ್ದರು. 
ಈ ಸಮಾವೇಶದಲ್ಲಿ ಪ್ರಧಾನ ಮಂತ್ರಿ ಪಾರಿತೋಷಕ, ವಾರಂಟ್‌, ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. 
ಈ ಸಮಾವೇಶದಲ್ಲಿ ಶ್ರೀ ವೈ. ಯರ್ರಣ್ಣ ಡಿ.ಟಿ.ಸಿ, (ಎಸ್‌.) ಶ್ರೀ ಜಯರಾಜ ಬೂಸದ, ಸಹಕಾರ್ಯದರ್ಶಿ, 
ಎ.ಎಸ್‌.ಓ.ಸಿ. ಶ್ರೀ ಎ.ಎಸ್‌. ಶಿವುಕುಮಾರ್‌ ಹಾಗೂ ಎಲ್‌.ಎ. ಕಾರ್ಯದರ್ಶಿ ಗಂಗಾವತಿ ಶ್ರೀ ಸಂಗಯ್ಯ ಹಿರೇಮಠ 
ಭಾಗಹಿಸಿದ್ದರು. 


ಬಾಗಲಕೋಟೆ 
ದಿನಾಂಕ 20-09-2013 ರಂದು ಬಾದಾಮಿ ತಾಲೂಕು ಮಟ್ಟದ ಸ್ಕೌಟರ್ಸ್‌ ಮತ್ತು ಗೈಡರ್ಸ್‌ಗಳ 
ಸಮಾವೇಶವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನ೦ದ ನಗರ. ಬಾದಾಮಿಯಲ್ಲಿ ಜರುಗಿಸಲಾಯಿತು. 
ಈ ಸಮಾವೇಶದಲ್ಲಿ 76 ಸ್ಕೌಟರ್ಸ್‌-ಗೈಡರ್ಸ್‌ ಹಾಜರಿದ್ದರು. ಸಮಾವೇಶದ ಉದ್ದಾಟನಾ ಸಮಾರಂಭದ 


‘Karnataka Scout and Guide October -2013 


ಅಧ್ಯಕ್ಷತೆಯನ್ನು ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಾದ ಶ್ರೀ ವಿವೇಕಾನಂದ ಮೇಟಿ ವಹಿಸಿದ್ದರು. ಮುಖ್ಯ 
ಅತಿಥಿಗಳಾಗಿ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ತಾಲ್ಲೂಕಿನ ಪಿ.ಇ.ಓ. ಆದ ಶ್ರೀ 
ವಿವೇಕಾನಂದ ಮೇಟಿ ರವರು ಸ್ಕೌಟ್‌-ಗೈಡ್‌ ಕುರಿತು ಮಾತನಾಡಿದರು. 


ಸುವನು 


ದಿನಾಂಕ 01-10-2013 ರಂದು ಬೀಳಗಿ ತಾಲೂಕಾ ಮಟ್ಟದ ಸ್ಕೌಟರ್ಸ್‌ ಗೈಡರ್ಸ್‌ ಸಮಾವೇಶವನ್ನು 
ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಮಹಾವಿದ್ಯಾಲಯ, ಬೀಳಗಿಯಲ್ಲಿ ಆಯೋಜಿಸಲಾಗಿತ್ತು. ಉದ್ಭಾಟನಾ 
ಸಮಾರಂಭದ ಘನ ಅಧ್ಯಕ್ಷತೆಯನ್ನು ತಾಲೂಕಾ ಸಂಸ್ಥೆಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಎಮ್‌. ಎನ್‌. 
ಪಾಟೀಲ ರವರು ವಹಿಸಿಕೊಂಡಿದ್ದರು. ಸಮಾವೇಶದ ಉದ್ಭಾಟನೆಯನ್ನು ಸಹಾಯಕ ಜಿಲ್ಲಾ ಆಯುಕ್ತರು 
(ಸ್ಕೌಟ್‌) ಹಾಗೂ ಬಿ.ಇ.ಓ., ರವರಾದ ಶ್ರೀ ಎಮ್‌. ಜಿ. ಹಾಸರ ರವರು ನೆರವೇರಿಸಿದರು. ಪ್ರಾಚಾರ್ಯರಾದ 
ಶ್ರೀ ಡಿ.ಎಸ್‌. ದಂಡಿ ರವರು ಮುಖ್ಯ ಅತಿಥಿಗಳಾಗಿದ್ದರು. ಸಮಾರಂಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ 
ಶ್ರೀ ಸಿ.ಎ. ಸಾವಳಿ ಹಾಗೂ ಜಿಲ್ಲಾ ಸಂಘಟಕರಾದ ಶ್ರೀ ಶರೀಫ ಹತ್ತಿಮತ್ತೂರ ಹಾಗೂ ಶ್ರೀ ಎಸ್‌.ಆರ್‌. 
ಪಾಟೀಲ ಹಿರಿಯ ಸ್ಕೌಟರ್‌ ಉಪಸ್ಥಿತರಿದ್ದರು. 


ಕಾರ್ಯಕ್ರಮದ ಆರಂಭದಲ್ಲಿ ತಾಲ್ಲೂಕಾ ಸ್ಕೌಟ್ಸ್‌ ಸ್ಥಾನಿಕ ಆಯುಕ್ತ ಶ್ರೀ ಜಿ.ಎಮ. ಮಾಟಲದಿನ್ನಿ 
ರವರು ಸ್ವಾಗತಿಸಿದರು. ಕೊನೆಯಲ್ಲಿ ಶ್ರೀ ಬಿ.ಪಿ. ತೋರಣಗಟ್ಟಿ ರವರು ವಂದಿಸಿದರು. ತಾಲೂಕಾ ಪ್ರಧಾನ 
ಕಾರ್ಯದರ್ಶಿಗಳಾದ ಶ್ರೀ ವಿ.ಆರ್‌. ಹಿರೇನಿಂಗಪುನವರ ನಿರೂಪಿಸಿದರು. ಈ ಸಮಾವೇಶದಲ್ಲಿ ಸ್ಕೌಟರ್‌- 
ಗೈಡರ್‌ಗಳಿಗೆ ಉಪಯುಕ್ತವಾದ ವಿಷಯಗಳು ಹಾಗೂ ಕೌಶಲಗಳ ಬಗ್ಗೆ ಮಾಹಿತಿ ನೀಡಲಾಯಿತು. 


ದಿನಾಂಕ 02-10-2013 ರಂದು ಮಹಾತ್ಮಾಗಾಂಧಿ ಜಯಂತಿಯನ್ನು ಜಿಲ್ಲಾ ಕೇಂದ್ರ ಕಛೇರಿಯಲ್ಲಿ 
ಆಚರಣೆ ಮಾಡಲಾಯಿತು. ಸ್ಥಳೀಯ ಶಾಲೆಯ ಸ್ಕೌಟ್‌-ಗೈಡ್‌ಗಳು, ಶಾಲೆ ಶಿಕ್ಷಕರು, ಜಿಲ್ಲಾ ಪದಾಧಿಕಾರಿಗಳು 
ಹಾಜರಿದ್ದು ಗಾಂಧೀಜಿ ಯವರ ಆದರ್ಶ ತತ್ತ ಗಳನ್ನು ಕುರಿತಾಗಿ ಸ್ಕೌಟ್ಸ್‌-ಗೈಡ್ಜ್‌ಗಳಿಗೆ ಹೇಳಲಾಯಿತು. 
ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ಸಿ.ಎ. ಸಾವಳಗಿ ಯವರು ಮಾತನಾಡಿದರು. ಸ್ಕೌಟ್‌-ಗೈಡ್‌ಗಳು 
ಗಾಂಧೀಜಿಯವರ ಕುರಿತು ಭಾಷಣ ಮಾಡಿದರು. ಕೊನೆಯಲ್ಲಿ ಜಿಲ್ಲಾ ಸಂಘಟಕರು ಶ್ರೀ ಎಸ್‌.ಹೆಚ್‌. 
ಹತ್ತಿಮತ್ತೂರ ವಂದಿಸಿದರು. 


KIARA (ಓಡ 


ದಿನಾ೦ಕ 03-10-2013 ರಂದು ಮುಧೋಳ ತಾಲೂಕ ಮಟ್ಟದ ಸ್ಕೌಟರ್ಸ್‌-ಗೈಡರ್ಸ್‌ ಸಮಾವೇಶವನ್ನು 
ಸರಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಮುಧೋಳ ಇಲ್ಲಿ ಜರುಗಿಸಲಾಯಿತು. ಸಮಾವೇಶದಲ್ಲಿ ತಾಲೂಕಿನ 
84 ಸ್ಕೌಟರ್‌-ಗೈಡರ್ಸ್‌ ಹಾಜರಿದ್ದರು. ಸ್ಥಳೀಯ ಪದಾಧಿಕಾರಿಗಳು. ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. 
ಸಮಾವೇಶದ ಅಧ್ಯಕ್ಷತೆಯನ್ನು ಬಿ.ಇ.ಓ., ಶ್ರೀ ಜಿ.ಎನ್‌. ಮಠಪತಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ 
ಸಮನ್ಹಯ ಅಧಿಕಾರಿ ಶ್ರೀ ಹೆಚ್‌. ಜಿ. ಮಿರ್ಜಿ ಹಾಗೂ ಶ್ರೀ ಎಸ್‌.ಆರ್‌. ಪಾಟೀಲ ಸ್ಕೌಟರ್‌ ತಾಲೂಕಾ 
ಉಪಾಧ್ಯಕ್ಷರು ಶ್ರೀ ಹೊಸಮನಿ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಶ್ರೀ ಜಿ.ಎ. ಸಾವಳಗಿ ಜಿಲ್ಲಾ 
ಕಾರ್ಯದರ್ಶಿ ಪ್ರಾಸ್ತಾವಿಕವಾಗಿ ನುಡಿದರು. ಶ್ರೀ ಜಿ.ಎನ್‌. ಮಠಪತಿ ರವರು ಸ್ಕೌಟ್‌-ಗೈಡ್‌ ಪ್ರತಿಯೊಂದು 


CNSR SSSSSSS SSS SSS 223335) 


18 October - 2013 Karnataka Scout and Guide 


ESS SSS SSS SS SSS SS 


ಶಾಲೆಯಲ್ಲಿ ಕಡ್ಡಾಯ. ಶಿಕ್ಷಕರು ದಳ ಪ್ರಾರಂಭಿಸಬೇಕು ಎಂದರು. ಶ್ರೀ ಎಸ್‌.ಆರ್‌. ಪಾಟೀಲ, 
ಶ್ರೀ ಎಮ್‌.ಬಿ. ಹಿಡಕಲ್‌, ಶ್ರೀ ಹೆಚ್‌.ಬಿ. ಭಜಂತ್ರಿ ಜಿಲ್ಲಾ ಸಂಘಟಕರಾದ. ಶ್ರೀ ಎಸ್‌.ಹೆಚ್‌. ಹತ್ತಿಮತ್ತೂರ 
ರವರು ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು. ಶಿಕ್ಷಕ/ಶಿಕ್ಷಕಿಯರಿಗೆ ಮಾಹಿತಿ ಹಾಗೂ ಸಲಹೆಗಳನ್ನು 
ಹೇಳಲಾಯಿತು. ಕೊನೆಯಲ್ಲಿ ಸ್ಥಳೀಯ ಕಾರ್ಯದರ್ಶಿ ಶ್ರೀ ಆರ್‌.ಡಿ. ಗಲಗಲಿ ಎಲ್ಲರನ್ನು ವಂದಿಸಿದರು. 


ತುಮಕೂರು 


ದಿನಾಂಕ 30-08-2013 ರಿಂದ 01-09-2013 ರ ವರೆಗೆ ಚಾರಣ ಶಿಬಿರವನ್ನು ಜಿಲ್ಲಾ ಸಂಸ್ಥೆ 
ವತಿಯಿಂದ ನಡೆಸಲಾಯಿತು. ಈ ಶಿಬಿರದಲ್ಲಿ ಸುಮಾರು 120 ಸ್ಕೌಟ್ಸ್‌-ಗೈಡ್ಸ್‌, ರೋವರ್ಸ್‌-ರೇ೦ಜರ್ಸ್‌, 
ಭಾಗವಹಿಸಿದ್ದರು. ಮಧುಗಿರಿಯ ಐ.ಕೆ. ಕಾಲೋನಿ ಶಾಲೆಯ 20 ಮಕ್ಕಳು ಭಾಗವಹಿಸಿದ್ದರು. ದೇವರಾಯನ 
ದುರ್ಗ ಬೆಟ್ಟದಲ್ಲಿ ತಂಗಿದ್ದ ಶಿಬಿರಾರ್ಥಿಗಳು ಶ್ರೀ ಭೋಗಾನರಸಿಂಹಸ್ಥಾಮಿ ಹಾಗು ಶ್ರೀ ಯೋಗಾನರಸಿಂಹಸ್ವಾಮಿ 
ದೇವಾಲಯದ ಆವರಣದಲ್ಲಿ ಸುತ್ತಮುತ್ತಾ 2 1/2 ಕಿ.ಮೀ. ನಷ್ಟು ವಿಸೀರ್ಣದ ಜಾಗವನ್ನು ಸ್ವಚ್ಛ ಗೊಳಿಸಿದರು. 
ನಂತರ ತಂಡ ತಂಡವಾಗಿ ಟ್ರಾಫಿಕ್‌ ಕಂಟ್ರೋಲ್‌, ಟೊಲ್‌ ಕಂಟ್ರೋಲ್‌, ದೇವಸ್ಥಾನದಲ್ಲಿ ಸೇವಾಕಾರ್ಯ 
ಮಾಡಿದರು. ದೇವಸ್ಥಾನದ ಕಲ್ಯಾಣಿಯನ್ನು ಸ್ವಚ್ಛ ಮಾಡಲಾಯಿತು. ಈ ಯಶಸ್ಸಿಗೆ ಕಾರಣರಾದ 
ಶ್ರೀ ಮಂಜುನಾಥ್‌, ಶ್ರೀ ಸೋಮಶೇಖರ್‌, ಶ್ರೀಮತಿ ಅಮೃತ ಬಿ೦ದುರವರನ್ನು ಜಿಲ್ಲಾ ಸಂಸ್ಥೆ ವತಿಯಿಂದ 


ಗೌರವಿಸಲಾಯಿತು. 


ತಂಬ (್ಕ 


ದಿನಾಂಕ 13-09-2013 ರಂದು ತುಮಕೂರು ನಗರದ ಡಯಟ್‌ ಸಂಸ್ಥೆಯಲ್ಲಿ ಜಿಲ್ಲಾ ಸ್ಕೌಟರ್‌ 
ಗೈಡರ್‌ ಸಮಾವೇಶವನ್ನು ನಡೆಸಲಾಯಿತು. ಈ ಸಮಾವೇಶದಲ್ಲಿ 128 ಸ್ಕೌಟರ್‌-ಗೈಡರ್‌ಗಳು ಭಾಗವಹಿಸಿದ್ದರು. 
ಜಿಲ್ಲಾ ಮುಖ್ಯ ಆಯುಕ್ತರಾದ ಶ್ರಿಮತಿ ಆಶಾಪ್ರಸನ್ನ ಕುಮಾರ್‌ ರವರು ಕಾರ್ಯಕ್ರಮದ ಉದ್ಭಾಟನೆ ಮಾಡಿದರು. 
ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸ೦ಸ್ಥೆಯ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಸುಜಾತಾರವರು ಶಿಕ್ಷಕರು 
ಸ್ಕೌಟ್ಸ್‌-ಗೈಡ್ಸ್‌ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ತಿಳಿಸಿದರು. ಹಿರಿಯ ಪ್ರಾಧ್ಯಾಪಕರಾದ ಶ್ರೀ ರಂಗಸ್ವಾಮಿ 
ಯವರು ಚೈತನ್ಯ ಬೆಳೆಯಬೇಕಾದರೆ ಈ ತರಬೇತಿ ಅವಶ್ಯಕ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ವೇಣುಗೋಪಾಲ್‌ 
ಕೃಷ್ಣ ಜಿಲ್ಲಾ ಆಯುಕ್ತರು (ಸ್ಟ್‌) ಶ್ರೀಮತಿ ಸುಭಾಷಿಣಿ ಆರ್‌ ಕುಮಾರ್‌ ಜಿಲ್ಲಾ ಆಯುಕ್ತರು (ಗೈ) ಕಾರ್ಯದರ್ಶಿ 
ಶ್ರೀ ಸುರೇಂದ್ರ ಎ. ಷಾ. ಖಜಾಂಚಿ. ಶ್ರೀ ಕಿಶೋರ್‌ ಕುಮಾರ್‌ ರವರು ಭಾಗವಹಿಸಿದ್ದರು. ಶ್ರೀ ಕರಿಸಿದ್ದಪ್ಪ, 
ಜಿ. ಸಂ. ಶ್ರೀ ಸಿ೦ದಗೀಕಾಲ್‌ ಜಿ.ತ.ಆ. ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು. 


kook kkk 


ದಿನಾಂಕ 16-09-2013 ರಂದು ತುರುವೇಕೆರೆ ತಾಲ್ಲೂಕು ದಂಡಿನ ಶಿವರ ಗ್ರಾಮದ ಶ್ರೀ ಹೊನ್ನಾದೇವಿ 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋವರ್‌-ರೇಂಜರ್‌ ಘಟಕಗಳನ್ನು ಶ್ರೀ ಕೃಷ್ಣಪ್ಪ ಮಾನ್ಯ ಶಾಸಕರು 
ಉದ್ರಾಟಿಸಿದರು. ರೋವರ್‌ ಲೀಡರ್‌ ಆದ ಶ್ರೀ ಶ್ರೀನಿವಾಸನ್‌ ಹಾಗೂ ಪ್ರಾಂಶುಪಾಲರಾದ ಶ್ರೀ ಆನಂದ 
ರಾವ್‌ ರವರು ಸ್ಥಳೀಯ ಪದಾಧಿಕಾರಿಗಳು ಹಾಗು ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳು ಸಮಾರಂಭದಲ್ಲಿ 
ಭಾಗವಹಿಸಿದ್ದರು. 


SSRN 


Karnataka Scout and Guide October -2013 19 


SSSR 


ದಿನಾ೦ಕ : 11-09-2013 ರಿಂದ 12-09- 2013 ರವರಿಗೆ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ 
ಸಂಸ್ಥೆ ಸ ಚಿತ್ರದುರ್ಗ ವತಿಯಿಂದ ಗುರುಭವನದಲ್ಲಿ ಜಿಲ್ಲಾ ಮಟ್ಟದ ಕಬ್ಸ್‌ ಮತ್ತು ಬುಲ್‌ಬುಲ್ಸ್‌ ಕ್ಷರ ಶಿಬಿರ. 
ಸ್ಕೌಟ್‌ ಮತ್ತು ಗೈಡ್ಸ್‌ಗಳಿಗಾಗಿ ಬ್ಯಾಡ್ಜ್‌ ವರ್ಕ್ಸ್‌ ತರಬೇತಿ ಶಿಬಿರವನ್ನು ತನನ ಎ ಬಾಜುತು. 


ದಿನಾಂಕ 11-09-2013 ರಂದು ಬೆಳಿಗ್ಗೆ 10 ಗಂಟೆಗೆ ಧ್ವಜಾರೋಹಣದೊಂದಿಗೆ ಶಿಬಿರವು ಅಧಿಕೃತವಾಗಿ 
ಪ್ರಾರಂಭವಾಯಿತು. ಶಿಬಿರವನ್ನು ಶ್ರೀ ಸುತ ಹಾಗೂ ಶ್ರೀಮತಿ ಹೇಮಂತಿನಿ ಪ್ರಕಾಶ್‌ ಉದ್ಭಾಟಿಸಿದರು. 
ಸ್ಕೌಟ್‌- ೈಡ್‌ಗಳಿಗೆ ಶುಭವನ್ನು ಕೋರಿದರು. 


ದಿನಾಂಕ 12-09-2013 ರಂದು ಸಂಜೆ ಮುಕ್ತಾಯ ಸಮಾರಂಭದಲ್ಲಿ ಶ್ರೀ ಸುರೇಶರಾಜು ಪಿ.ಎಲ್‌. 
ಜಿಲ್ಲಾ ಸ್ಕೌಟ್‌ ಆಯುಕ್ತರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶ್ರೀ ಖಾದರ್‌ ಖಾನ್‌ ಉಪಾಧ್ಯಕ್ಷರು ನಗರಸಭೆ 
ಇವರು ಮುಖ್ಯ ಅತಿಥಿಯಾಗಿ ಸೌಟ್‌. ಡ್‌ಗಳಿಗೆ ಹಿತವಚನ ನುಡಿದರು. ಶಿಬಿರದಲ್ಲಿ ಭಾಗವಹಿಸಿದ 
ಸ್ಕೌಟ್‌-ಗೈ ರ್‌ ತಮ್ಮ ಅನಿಸಿಕೆ ವೈಕಪಡಿದರು. 


klk 


ದಿನಾಂಕ : 03-10-2013 ರಿಂದ 09-10-2013 ರ ವರೆಗೆ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್‌ ಜಿಲ್ಲಾ 
ಸಂಸ್ಥೆ ಚಿತ್ರದುರ್ಗ ಹಾಗೂ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾ ಸಂಸ್ಥೆ ಸಿರಿಗೆರೆ ಭಲ ಸಂಯುಕ್ತ ಆಶ್ರಮದಲ್ಲಿ 
ಬೃಹನ್ಮಠ, ಸಿರಿಗೆರೆ ಇಲ್ಲಿ ಕಬ್‌ ಮಾಸ್ಟರ್‌, ಸ್ಕೌಟ್‌ ಮಾಸ್ಟರ್‌ ಮತ್ತು ಗೈಡ್‌ ಕ್ಯಾಪ್ಟನ್‌ ಮೂಲ ತರಬೇತಿ 
ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. 


ಕರ್ನಾಟಕ ರಾಜ್ಯದ 13 ಜಿಲ್ಲೆಗಳಲ್ಲಿರುವ ಸಿರಿಗೆರೆ ಸಂಸ್ಥೆಯ ಶಿಕ್ಷಕ/ಶಿಕ್ಷಕಿಯರು ಭಾಗವಹಿಸಿದ್ದರು. 
ಗೈಡ್‌ ವಿಭಾಗದಲ್ಲಿ 48 ರ ಕಬ್‌ ವಿಭಾಗದಲ್ಲಿ 12. ಶಿಬಿರಾರ್ಥಿಗಳು, ಸ್ಕೌಟ್‌ ವಿಭಾಗದಲ್ಲಿ 72 
ಓರ: ಭಾಗವಹಿಸಿದ್ದರು. ಶ್ರೀ ಸಿ.ಎನ್‌. ಮಹೇಶ್‌, ಎಎ... ಶ್ರೀ ಬಾಬುರಾವ್‌ 
ನಿ೦ಬೂರಿ, ಎ.ಎಲ್‌.ಟಿ.(ಎಸ್‌.) ಸ್ಕೌಟ್‌ ವಿಭಾಗದ ನಾಯಕರಾಗಿ, ಶ್ರೀ ಎಲ್‌.ಟಿ. ಲೋಕೇಶ್‌ ಎಲ್‌.ಟಿ. (ಸಿ.) 
ಕಬ್‌ ವಿಭಾಗದ ನಾಯಕರಾಗಿ, 1 ಮಂಜುಳ ಸಿ. ಎ.ಎಲ್‌.ಟಿ.(ಜಿ.)) ಇವರು ಗೈಡ್‌ ವಿಭಾಗದ 
ನಾಯಕರಾಗಿ ತರಬೇತಿ ನೀಡಿದರು. 


ದಿನಾಂಕ 03-10-2013 ರಂದು ಬೆಳಿಗ್ಗೆ 10.30ಕ್ಕೆ ಶಿಬಿರದ ಉದ್ಭಾಟನಾ ಸಮಾರಂಭಕ್ಕೆ 
ಶ್ರೀ ಕೊ೦ಡಜ್ಜಿ ಬ. ಷಣ್ಮುಖಪ್ಪ ರಾಜ್ಯ ಪ್ರಧಾನ ಆಯುಕ್ತರು ಉದ್ಭಾಟಕರಾಗಿ ಆಗಮಿಸಿ ಶಿಬಿರಾರ್ಥಿಗಳನ್ನು 
ಪ್ರೋತ್ಸಾಹಿಸಿ ಶುಭ ಹಾರೆ ಸಿದರು. ಶ್ರೀ ಎಸ್‌.ಬಿ. ರಂಗನಾಥ Rp ಬೃಹನ್ಮಠ ಇವರು 
ಭಾಗವಹಿಸಿ ಹಿತವಚನ ನೀಡಿದರು. ಶ್ರೀ ಹೆಚ್‌. ಮಂಜುನಾಥ್‌, ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ 
ಇಲಾಖೆ ಚಿತ್ರದುರ್ಗ ಇವರು ಅಧ್ಯಕ್ಷ ಕತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ಸಿಗೊಳಿಸಿದರು. ಜಿಲ್ಲಾ ಸಂಸ್ಥೆಯ 
ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 


ರಾ್ಮಾಓಾಾರಾಾಾಾಾ್ವ್ವದದಾದಾ್ಮಾಾದಾ್ವಾ್ವದದಾದದದಷಾ್ಮಕಾ್ವದಾಯಾ್ಮಾ,ಣಾ್ಣಣ್ಣಿ-ೂ_ಿ್‌ಾ“ೌಿ೯ದಾಿಿತಿಿಳಿಿಿಿಿು ಎ] 


October - 2013 Karnataka Scout and Guide 


ನಾಂಕ 08-10-2013 ರಂದು ಮುಕ್ತಾಯ ಸಮಾರಂಭವು ನೆರವೇರಿತು. ಈ ಸಮಾರೋಪ 
ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಪಿ.ಎಲ್‌. ಸುರೇಶ್‌ ರಾಜು ಜಿಲ್ಲಾ ಸ್ಕೌಟ್‌ ಆಯುಕ್ತರು ವಹಿಸಿದ್ದರು. 
ಶ್ರೀ ಮದ್ದುಜಯಿನಿ ಸದ್ಭರ್ಮ ನೂ ಶ್ರೀ 1108 ಶಿವಮೂರ್ತಿ ಆ "ಮಹಾಸ್ವಾಮಿಗಳು 
ದಿವ್ಯ ಸಾನ್ನಿಧ್ಯ ವಹಿಸಿ “ಶಿಬಿರಾರ್ಥಿಗಳಿಗೆ ಆಶಿರ್ವಚನ ನೀಡಿದರು. ಶ್ರೀಕೊಂಡಜ್ಜಿ ಬಿ. ಷಣ್ಮುಖಪ್ಪ ರಾಜ್ಯ 
ಮುಖ್ಯ ಆಯುಕ್ತರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶಿಕ್ಷಕಿಯರಿಗೆ ಅಭಿನಂದಿಸಿ ಘಟಕಗಳನ್ನು ಪ್ರಾರಂಭಿಸಲು 
Ad 


| ರಾಯಚೂರು 

ದಿನಾಂಕ 07-09-2013 ರಂದು ಸ್ಪೇಟ್‌ ಬ್ಯಾಂಕ್‌ ಆಫ್‌ ಹೈದ್ರಾಬಾದ್‌ ಇವರು ರಾಯಚೂರು 
ನಗರದ ಗೋಶಾಲ ರಸ್ತೆ, ಇಲ್ಲಿ ಹೊಸದಾಗಿ ಪ್ರಾರಂಭಿಸಿರುವ ಶಾಖೆಯ ಉದ್ರಾಟನೆ ನಿಮಿತ್ತವಾಗಿ ಬ್ಯಾಂಕಿನಿಂದ 
16 ಕಬ್ಸ್‌ ಸಮವಸ ಸ 16 ಸ್ಕೌಟ್ಸ್‌ ಸಮವಸ್ತ್ರ , ಉಚಿತವಾಗಿ ನೀಡಲಾಯಿತು. "ಇದೇ ಸಂದರ್ಭದಲ್ಲಿ 'ಸ್ಥಳೀಯ 
ಸಂಸ್ಥೆಗೆ” ಬ್ಯಾಂಡ್‌ಸೆಟ್‌ ಮತ್ತು ಬ್ಯಾಂಡ್‌ಸೆತ್‌ ಸಮವಸ ಸ್ತವನ್ನು ನೀಡಲಾಯಿತು. ಬ್ಯಾಂಕಿನ ಎಲ್ಲಾ ಅಧಿಕಾರಿಗಳಿಗೆ 
ಜಿಲ್ಲಾ ಸಂಸ್ಥೆ ಮತ್ತು ಸ್ಥಳೀಯ ಸಂಸ್ಥೆಯು ಅಭಿನಂದಿಸಿತು. ಬೆಂಗಳೂರು ನೆಟ್‌ವರ್ಕ್‌ನ ಪ್ರಧಾನ ವ್ಯವಸ್ಥಾಪಕ 
ಪಿ. ಗಣೇಶ ನಷ ಗುಲ್ಬರ್ಗಾ ವಲಯದ ಉಪಪಧಾನ ವ್ಯವಸ್ಥಾಪ ಪಕರಾದ ರವೀಂದ್ರಕುಮಾರ ಮುಖ್ಯ 
ವ್ಯವಸ್ಥಾಪಕರು ಶ್ರೀ ರಾಮಣ್ಣರೆಡ್ಡಿ ಇವರು ಸಮವಸ್ತಗಳನ್ನು ಸ ಈ ಸಂದರ್ಭದಲ್ಲಿ ಜಿಲ್ಲಾ ಗೈಡ್‌ 
ಆಯುಕ್ತರಾದ ಶ್ರೀಮತಿ ಅಜೀಜಾ ಸುಲ್ತಾನ, ಶ್ರೀಮೆತಿ ಅಲೀಯಾಖಾನಂ, ಜಂಟಿಕಾರ್ಯದರ್ಶಿಗಳು, ಶಿ 
ಎಸ್‌. "ಗೋವಿಂದರಾಜು, ಅಧ್ಯಕ್ಷರು, “ಸ್ಥಳೀಯ ಸಂಸ್ಥೆ ರಾಯಚೂರು ಶ್ರೀ ಆರ್‌. ಹೆಚ್‌. pe 
ಕಾರ್ಯದರ್ಶಿಗಳು, ಶ್ರೀ ರಾವುತರಾವ್‌ ಬರೂರ ಜಿಲ್ಲಾ ಸಂಘಟನಾ ಆಯುಕ್ತರು, ಸ್ಥಳೀಯ ಸಂಸ್ಥೆ, 
ರಾಯಚೂರು, ಶ್ರೀ ಆರ್‌.ಹೆಚ್‌. ಸಾಗರ, ಕಾರ್ಯದರ್ಶಿಗಳು, ಶ್ರೀ ರಾವುತ್‌ `ರಾವ್‌ ಬರೂರ ಜಿಲ್ಲಾ 
ಸಂಘಟನಾ ಆಯುಕ್ತರು (ಸ್ಟ) ಶ್ರೀಮತಿ ಸುಧಾ. ಜಿ. ಜಿಲ್ಲಾ ಸಂಘಟನಾ ಆಯುಕ್ತರು (ಗೈ) ಶ್ರೀಮತಿ 
ನಾಗರತ್ನ ಪಾಟೀಲ್‌, ಹಾಗೂ ವಿವಿದ ಶಾಲೆಗಳ ವಿದ್ಯಾರ್ಥಿಗಳು ಉಪ ಪಸ್ಥಿತರಿದ್ದರು. 


ವಸು 


ದಿನಾಂಕ 11-09-2013 ರಂದು ನಗರದ ಜೆ.ಸಿ.ಐ. ಸಪ್ತಾಹ ನಿಮಿತ್ತವಾಗಿ ಜೆ.ಸಿ.ಐ. ಹಾಗು ಸ್ಕೌಟ್ಸ್‌ 
ಗೈಡ್ಸ್‌ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಮಾವಿನ ಕೆರೆ ಉದ್ಯಾನವನದಿಂದ ಗೋ ಗ್ರೀನ್‌ ಜನಜಾಗೃತಿ 
ಸೈಕಲ್‌ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೈಕಲ್‌ ಜಾಥಾವನ್ನು ಸ್ವತ ಜೋನ್‌ ಅಧ್ಯಕ್ಷ ಜಿ ಹೇಮಣ್ಣ 
ನನು ಹಸಿರು ಡಿ ತೋರಿಸುವುದರ ಮೂಲಕ ಉದ್ಭಾಟಿಸಿದರು. ಈ ಜಾಥಾದ "ಉದ್ದೇಶ ಜನರಲ್ಲಿ 
ಪರಿಸರದ ಬಗ್ಗೆ ಕಾಳಜಿ ಮೂಡಿಸಿ ಜನಜಾಗೃತಿ ತರುವುದಾಗಿತ್ತು. ಈ ಸಂದರ್ಭದಲ್ಲಿ ಜರು 
ಜೆ.ಸಿ.ಐ. ಅಧ್ಯಕ ರಮಾಕಾಂತ್‌ ಕಾಳೇಕರ್‌ ಜೆ.ಸಿ. ವಿನಿತ್‌ ಬೋಹರಾ, ಕಾರ್ಯದರ್ಶಿಗಳಾದ ಶ್ರೀ ಜೆ.ಸಿ.ಪಿ. 
ಸತ ನಾರಾಯಣ, ಯೋಜನಾ ಅಧ್ಯಕ್ಷರಾದ ಜೆ.ಸಿ. ಸುರೇಶ ಖಂಡೆಲವಾಲ್‌. ಶ್ರೀ ರಾವುತ್‌ ರಾವ್‌ ಬರೂರ 
ಜಿಲ್ಲಾ ಸಂಘಟನಾ ಆಯುಕ್ತರು ತತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಶ್ರೀಮತಿ ಸುಧಾ ಜೆ.ಡಿ.ಓ.ಸಿ. (ಗೈ) 
ಶ್ರೀ ಹನುಮಯ್ಯ ಸ್ಕೌಟ್‌ ಮಾಸ್ಟರ್‌ ಬಸಮ್ಮ ಗೈಡ್‌ ಕ್ಯಾಪ್ಟನ್‌ ಉಪ ಪಸ್ಥಿತರಿದ್ದರು. ಈ ಜಾಥಾದಲ್ಲಿ ಸಕ 
90 ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಭಾಗವಹಿಸಿದ್ದರು. 


PCa rn ESSE 
Karnataka Scout and Guide October -2013 2 
i ೬ ಇ J 


kkk ಎವ kolokkokok 


ದಿನಾ೦ಕ 12-09-2013 ರಂದು ಕೆ.ಪಿ.ಸಿ.ಎಲ್‌. ಡಿ.ಎ.ವಿ. ಪಬ್ಲಿಕ್‌ ಶಾಲೆ, ಶಕ್ತಿನಗರ, ರಾಯಚೂರು 
ತಾಲ್ಲೂಕ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಘಟಕಗಳಿಂದ ಹೊರಸಂಚಾರವನ್ನು ಹಮ್ಮಿಕೊಳ್ಳಲಾಯಿತು. ಶಾಲೆಯ 
ಬಾಪು ಶ್ರೀ ಎ. ರಾಮರಾವ್‌ ಇವರು ಹೊರಸಂಚಾರಕ್ಕೆ ಚಾಲನೆ ನೀಡಿ ಶುಭಕೋರಿದರು. 
ಹೊರಸಂಚಾರವು ಶಾಲೆಯಿಂದ ಪ್ರಾರಂಭವಾಗಿ ವನವಿದ್ಯಾ ಸಂಕೇತಗಳನ್ನು ಅನುಸರಿಸುತ್ತ ಸುಮಾರು 05 
ಕಿ.ಮೀ. ದೂರದಲ್ಲಿರುವ ವಾಟರ ಪಂಪ್‌ ಹೌಸ್‌ಗೆ Sls ನಂತರ ಧ್ವಜಾರೋಹಣ ಮಾಡಲಾಯಿತು. 
ನಂತರ ವಿವಿಧ ಚಟುವಟಿಕೆಗಳನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾವುತ್‌ ರಾವ್‌ ಬರೂರ ಜಿಲ್ಲಾ 
ಸಂಘಟನಾ ಆಯುಕ್ತರು (ಸೌಟ್‌ ಇವರು ವೀಕ್ಷಕರಾಗಿ ಶ್ರೀ ಎ. ರಾಮರಾವ್‌ ಪ್ರಾಂಶುಪಾಲರು, 
ಶ್ರೀ ಎ.ಎನ್‌. ಅಂಗಡಿ ಉಪ ಪ್ರಾಂಶುಪಾಲರು, ಸ್ಕೌಟ್‌ ಮಾಸ್ಟರುಗಳಾದ ಶ್ರೀ ಕುಮಾರ್‌ ಮಾನೆ, ಶ್ರೀ ಶರತ್‌ 
ಕುಮಾರ, ಶ್ರೀಮತಿ ಶಿರೀನ್‌ ಗೈಡ್‌ ಕ್ಯಾಪ್ಟನ್‌ ಹಾಗೂ 64 ಸೆ ಸ್ಕೌಟ್ಸ್‌ ಬು ಗೈಡ್ಸ್‌ ಭಾಗವಹಿಸಿದ್ದರು. 


kkk 11೪1೧೧1 


ದಿನಾಂಕ 17-09-2013 ರಂದು ಮಹಾತ್ಮಾ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹೈದ್ರಾಬಾದ್‌ - 
ಕರ್ನಾಟಕ ವಿಮೋಚನಾ ದಿನಾಚರಣೆಯ ಕಾ ಸಾಮೂಹಿಕ ರಾಷ್ಟ್ರಧ್ವಜಾರೋಹಣವನ್ನು ಡಾ| 
ಶರಣ ಪ್ರಕಾಶ ಪಾಟೀಲ್‌, ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ರಾಯಚೂರು ಜಿಲ್ಲಾ ಉಸ್ತುವಾರಿ 
ಸಚಿವರು ನೆರವೇರಿಸಿದರು. ಈ ಸ೦ದರ್ಭದಲ್ಲಿ ಸಾಮೂಹಿಕ, ಪಥಚಂಸಲನದಲ್ಲಿ 03 ಸ್ಕೌಟ್ಸ್‌-ಗೈಡ್ಸ್‌ ತಂಡಗಳು 
ಭಾಗವಹಿಸಿದ್ದರು. 


ಕೋಲಾರ 


ಬಂಗಾರಪೇಟೆ ತಾಲ್ಲೂಕಿನ ಮಾವಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ 
ಹೋರಾಟಗಾರ ಭಗತ್‌ ಸಿಂಗ್‌ ಅವರ 106ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಭಗತ್‌ ತಾಃ 
ಒಬ್ಬ ಉತ್ತಮ ದೇಶಪ್ರೇಮಿಯಾಗಿದ್ದು, ಭಾರತದ ಸ್ವಾತಂತ್ರ ಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ 
ಧೀಮಂತ ನಾಯಕನಾಗಿದ್ದು ಅವರ ಆದರ್ಶ ಗುಣಗಳನ್ನು ಬೆಳೆಸಿಕೊಳ್ಳಲು ಶಾಲೆಯ ಶಿಕ್ಷಕರಾದ ಶ್ರೀ 
ಮಹದೇವಸ್ವಾಮಿ ಸ್ಕೌಟ್‌- ಡ್‌ಗಳಿಗೆ ಕರೆ ನೀಡಿದರು. 


ಇದೇ ಸಂದರ್ಭದಲ್ಲಿ ಸ್ಕೌಟ್‌ ಮಾಸ ಸ್ಟರ್‌ ಶ್ರೀ ನಂಜುಂಡಪುನವರ ನಾಯಕತ್ವದಲ್ಲಿ ಶಾಲೆಯಲ್ಲಿ ಭಗತ್‌ಸಿಂಗ್‌ 
ಸ್ಕೌಟ್‌ ದಳವನ್ನು [೫ ಸ1ಸಲಾಯತು. ಸ್ಕೌಟ್‌ ಮತ್ತು ಗೈಡ್‌ ನಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಂಡು 
ಉತ್ತಮ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ. ಅವರು ವಿದಾ ್ಯರ್ಥಿಗಳಿಗೆ ಕಿವಿಮಾತು ಹೇಳಿದರು. 
ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ಶ್ರೀ ಆ ಇ ಮತ್ತು ಮಕ್ಕಳು ಭಾಗವಹಿಸಿದ್ದರು. ಇದೇ ವೇಳೆ 
ಲೋಕ ಶಿಕಣ ಸಂಯೋಜಕರಾದ ಶ್ರೀ ಕೆಂಪೇಗೌಡ ಎಲ ಸೌಟ್‌ ಗೈಡ್‌ಗಳಿಗೆ ಸಿಹಿಯನು ಏತರಿಸಿದರು. 


ಆ್ನ್ಮರಾರರಾರಾರರಾರಾರರಾರಾರಾರರಾರಾಾರರರಾರ್ವಾದಾರರಾರರಾದಾದಾದಥಾ್ವಥಾಜಥಾ್ವ್ಮಜಶ್ನಖಜಖ222555000ಛ00ಛ0್ರ00 ಎ] 


22 October - 2013 Karnataka Scout and Guide 


EES SS SSS SSS SSS SSS SSS 


Bangalore North 


Bangalore North District had organized a Rover Ranger Moot at Muppane Forest, near | 
Sagar Shimoga District from 18th September to 21st September 2013 The Participants were all 
from the newly formed Rover and Ranger Units of various Colleges in Bangalore North District 


The Rovers and Rangers of the following Colleges participated : 


College Leader of Unit No of 
. Participants 


Smt. VHD. Central Institute of | Dr. Mera) Bano 1+34 Rangers 


Home Science, Sheshadri Road 
Smt. S. Shubha | 2+15 Rovers 


Bangalore-560 001 
Smt. Mukthai 11 Rangers 


Govt. First Grade College 
18th Cross, Malleshwaram 
Bangalore-560 012 


Govt Science College 
Nripathunga Road 
Banglaore-560 001 


Govt. First Grade College | 8 Rangers 
Rajajinagar, Bangalore-560 010 

Govt. First Grade College Prof. Harish H. 1+0 Rovers 
Hesarghatta, Bangalore 

SAnmathi Rover Crew Mr. Daniel 1+4 Rovers 
Gayatrinagar, Bangalore 


The Advance party compr ising of Mr. Shankar, ASOC, Mr. Daniel Sukumar, Asst. 
Secretary, Mr. Vikas, Quartermaster and Mr. Ganapathy, Rover Leader of Tilak Rover Crew 
reached Sagar on 16th September 2013 for making the necessary arrangements for the Camp. 
The Participants along with Mr. B.K. Sheshadri, District Secretary arrived on 17th Morning at 
Talaguppa Railway Station. and were taken to the World Famous Jog Falls, Linganamakki 
Reservoir and Hydel Power Generating Stations. Finally they arrivd in the Composite at Muppane. | 
The Rangers were allotted Dormitory, and the Rovers were allotted Tents. The Flag was 
hoisted and the Moot was declared open. The Sessions started with the introduction to Scout 
Movement. There were Audio Visual Sessions covering the Life of Lord Baden Powell, Rovering 
to Success, Nature Study, Advancement of Rovers and Rangers, Law and Promise, Vigil etc., 


2+10 Rovers 
12 Rangers 


Smt. P.Suman 
Smt. Sandhyarani 


0 


4 
05. 


The Practical Training included Basic Knots, Nature Walk, Daily Campfire, one Cooking 
Group Discussions, Quiz etc., The last day of the Camp was dedicated to Sightseeing. They 
were taken to Ikkeri, Keladi, Varadalli, Sigandhur, a ride in the Launch and were dropped back 
at Sagar Railway Station. 


ANNAN 


Karnataka Scout 


“eeeeeeeeeeeeee 


ಅಧ್ಯಾಯ - 3 ಕಾಯಂಶರಣಿ ಶಿಬಿರಾಗ್ನಿ ಉದಂತ ಸಂ - 9 
ಶಿಬಿರ ಕೌಶಲ್ಯ 
(CAMP CRAFT) 


ಶಿಬಿರದಲ್ಲಿ ಸೌಖ್ಯ - ಆವರಣ - ಶಿಬಿರ ಸರಂಜಾಮು - ಬೀಡುಬಿಡುವುದು 
ಬೆಂಕಿಯನ್ನು ನಿನಿಮಾಡುತ - ಶಿಬಿರವನ್ನು ಚೊಕ್ಕಟವಾಗಿಡುವುದು 


ಬೆಂಕಿಯನ್ನು ಹೊತ್ತಿಸುವುದು 


ಚೆಕ್ಕೆ ಪುಡಿಯ ಮಧ್ಯ ಭಾಗದಲ್ಲಿ ಕೆಳಗಡೆ ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಇಡಿ. ಬೆ೦ಕಿಯು 
ಹತ್ತಿ ಉರಿಯುತ್ತದೆ. ' 

ಸಿಬಿರೆಬ್ಬಿಸಿದ ಕಟ್ಟಿಗೆಯು, ಬೆಂಕಿಯು ಹತ್ತಿ ಉರಿಯಲು ಬಹಳ ಸಹಾಯಕಾರಿಯಾಗುತ್ತದೆ. ' 

ಬೆಂಕಿಯು ಚೆನ್ನಾಗಿ ಉರಿಯಲು ಪ್ರಾರಂಭಿಸಿದ ಮೇಲೆ, ಇನ್ನೂ ದಪ್ಪನೆಯ ಆಬಳಿಕ ಮತ್ತೂ 
ದಪ್ಪನೆಯ ಸೌದೆ, ಸಹ ನಿಧಾನವಾಗಿ ಇಡುತ್ತಾ ಹೋಗಬೇಕು. ಇಷ್ಟಾದ ಮೇಲೆ ಕೊನೆಗೆ ದಿಮ್ಮಿಯ 
ಗಾತ್ರದ, ತುಂಡನಿ ಟ್ಟರೂ ಉರಿಯುತ್ತದೆ. 

ಕೋಮಲಪಾದನು, ಬೆಂಕಿ ಹೊತ್ತಿಸಿದ ಮೇಲೆ, ಬೆಂಕಕಡ್ಡಿಯನ್ನು, ಪಕ್ಕದಲ್ಲಿ, ನೆಲದ ಮೇಲೆ ಎಸೆಯುತ್ತಾನೆ. 
ಕಗ್ಗಾಡಿನವನಾದರೋ ಅದನ್ನು ಮುರಿದು ಹಾಕುತ್ತಾನೆ, ಏಕೆ? "ಬೆಂಕಿಕಡ್ಡಿಯು ಇನ್ನೂ ಆರದೇ ಉರಿಯುತ್ತಲೇ 
ಇದ್ದರೆ, ಅದು ಅವನ ಕೈಯನ್ನು ಸುಟ್ಟು, ಎಸೆಯುವಂತೆ ಮಾಡುತ್ತದೆ. 


ವಿವಿಧ ರೀತಿಯ ಜೋಡಣೆಗಳು 


ಅಡಿಗೆಯ ಒಲೆಗೆ ಕೆಂಪಗೆ ಅಡರುವ ಕೆಂಡವನ್ನು ಒಟ್ಟುಹಾಕುವುದು ಮುಖ್ಯವಾದುದು. ಬಳಿಕ 
ಮೂರು ದಪ್ಪನೆಯ ಸೌದೆ ಸೀಳುಗಳನ್ನು, ಕೆಂಡವು ಮಧ್ಯೆ ಇರುವಂತೆ ಚಕ್ರದ ಅರೆಗಳಂತೆ, ನಕ್ಷತ್ರಾಕಾರದಲ್ಲಿ 
ಜೋಡಿಸಬೇಕು, ಈ ತೆರನಾದ ಬಿನಯ N° ಭಯವಿಲ್ಲ. ಸೌದೆಯು ಉರಿದಂತೆ ಮುಂದಕ್ಕೆ 
ತಳ್ಳುತ್ತಿದ್ದರಾಯಿತು. ಕೆಂಪೇರಿ ಅಡರುವ ಕೆಂಡವು ತಯ್ಯಾರ್‌. ಈ ತೆರನಾದ ಜೋಡಣೆಯಲ್ಲಿ, ಹೆಚ್ಚು Fy 
ಬರುವುದಿಲ್ಲ ಮತ್ತೊ ಒಲೆಯೂ ಸಣ್ಣದಾಗಿರುತ್ತದೆ. 

ರಾತ್ರಿಯ ವೇಳೆ ಬೆಳಕು ಮತ್ತು ಶಾಖಕ್ಕಾಗಿ ಬೆಂಕಿಯನ್ನು ಉರಿಸುವುದುದಾದರೆ, ನಕ್ಷತ್ರ ಒಲೆಗೆ 


ಜೋಡಿಸುವ ದಪಸೌದೆಗಳ ಪೈಕಿ, ಒಂದು ಉದ್ದನೆಯ ಸೌದೆಯನ್ನಿಡಿ ನೀವು ಮಲಗಿರುವ ಜಾಗದಿಂದಲೇ 
ಅದನ್ನು ಆಗಾಗ 'ಮಧ್ಯಕ್ಕೆ ತಳ್ಳುತ್ತಿರಬಹುದು. 


CCS SSSSSSSSS SESS SES 


24 October - 2013 Karnataka Scout and Guide 


ESSENSE ಎ ಎಎ) 


HUNTER OR 
TRAPPER FIRE 


BISCUIT -TIN 
OVEN 


REFLECTOR FIRE 
CAMP FIRES AND KITCHENS 


SS SSSSSSSSSSSSSSSSSSSSSSSSSSSSSSSSSSSSSS SSCS 
Karnataka Scout and Guide October -2013 25 
NNN NN 


ಬೆಂಕಿಯು ರಾತ್ರಿ ಪೂರಾ ಉರಿಯುವುದಾದರೆ, ಮೇಲೆ ಸ್ವಲ್ಪ ಬೂದಿ ಮುಚ್ಚಲು ಬಿಡಬೇಕು. 
ಬೆಳಗಾದ ಮೇಲೆ ಸ ಸ್ವಲ್ಪ ಸೌದೆ ಹಾಕಿ, ಬೂದಿಯನ್ನು ಊದಿ, ಉರಿಯನ್ನು ಏಳಿಸಲು ಸುಲಭವಾಗುತ್ತದೆ. 


ಉ. ಅಮರಿಕಾದಲ್ಲಿ ಗುಡಾರದೊಳಗೆ ಶಾಖವು ಬರುವಂತೆ ಈ ಕೆಳಕಂಡ ರೀತಿಯಲ್ಲಿ “ಪ್ರತಿಬಿ೦ಬಕ 
ಓಲೆ ಯನ್ನು ಜೋಡಿಸುತ್ತಾರೆ. 


120. ಸೆಂ. ಮೀ. ಅಂತರದಲ್ಲಿ ಸ್ವಲ್ಪ ಹಿ೦ದಕ್ಕೆ ವಾಲಿರುವಂತೆ 2 ಗೂಟಗಳನ್ನು ಹೊಡೆಯಿರಿ 
ಸುಮಾರು 125 ಸೆ೦. ಮೀ. ಉದ್ದ, 14 ಸಂ ಮೀ ದಪ್ಪವಿರುವ, ಕತ್ತರಿಸಿದ ಮರದ ಕೊಂಬೆಗಳನ್ನು fe 
ಗೂಟಗಳಿಗೆ ಒಂದರ ಮೇಲೊಂದರಂತೆ 3-4 ತುಂಡುಗಳನ್ನು ಒರಗಿಸಿಡಿ. ಇದು ನಿಮ್ಮ ಒಲೆಯ ಪ್ರತಿಬಿಂಬ 
ನೀಡುವ ಫಲಕದಂತಾಗುತ್ತದೆ. ಈಗ ಫಲಕದೆದುರಿಗೆ 3 ತುಂಡುಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಜೋಡಿಸಿ. 
ಇದು ಬೆಂಕಿಯು ಹರಡದಂತೆ ಕಾಪಾಡುತ್ತದೆ. ಈ ಚೌಕಟ್ಟಿನೊಳಗೆ, ಖರಮಿಡ್ಡಿನಾಕಾರದ ಜೋಡಣೆ ಮಾಡಿ. 
ಬೆಂಕಿಯನ್ನು ಉರಿಸಿ. ಈ ರೀತಿಯ ಜೋಡಣೆಯಲ್ಲಿ ಹೆಚ್ಚು ಶಾಖವು ದೊರಕುತ್ತದೆ. ಬೀಸುಗಾಳಿಗೆ ಎದುರಿರುವಂತೆ, 
ಚೌಕಟ್ಟನ್ನು ದ್ರ 


ಪ್ರತಿಬಿಂಬಕ ಒಲೆಯನ್ನು ಉ. ಅಮೆರಿಕಾದಲ್ಲಿ ವಿಶೇಷವಾಗಿ ಚಳಿಗಾಲದ ರಾತ್ರಿಗಳಲ್ಲಿ ಉಪಯೋಗಿಸು 
ತ್ತಾರೆ. ಇದು ಗುಡಾರದೊಳಗೆ ಬೆಚ್ಚಗಿರಲು ಸಹಾಯಕವಾಗುತ್ತದೆ. 


CT ಮುಂದುವರೆಯುತ್ತದೆ 


ಶ್ರದ್ಧಾಂಜಲಿ 


ಶ್ರೀ ರತ್ನಾಕರ ಡಿ. ವನಕುದ್ರೆ, ವ್ಯವಸ್ಥಾಪಕರು (ನಿವೃತ್ತ ಭಾರತ್‌ ಸ್ಕೌಟ್ಸ್‌ 
ಮತ್ತು ಗೈಡ್ಸ್‌ ಕರ್ನಾಟಕ ಇವರು ದಿನಾಂಕ 15-09-2013 ರಂದು ತಮ್ಮ 86ನೇ 
ವಯಸಿನಲ್ಲಿ ಬೆಂಗಳೂರಿನಲ್ಲಿ ನಿಧನ ಹೊಂದಿದರು. 

ಧಾರವಾಡದ ಕೆ.ಸಿ.ಸಿ. ಬ್ಯಾಂಕಿನಲ್ಲ ವೃತ್ತಿ ಜೀವನ ಆರಂಭಿಸಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ 
ಬ್ಯಾಂಕ್‌ನಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದರು. ನಂತರ ಕರ್ನಾಟಕ ರಾಜ್ಯ ಸ್ಕೌಟ್‌ ಸಂಸ್ಥೆಯ 
ಕೇ೦ದ್ರ ಕಛೇರಿಯಲ್ಲಿ ಹಾಗೂ ಬೆಂಗಳೂರಿನ ತ್ಯಾಗರಾಜ ಸಹಕಾರಿ ಬ್ಯಾಂಕ್‌ನಲ್ಲಿ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದರು. 

ಇವರು ಇಬ್ಬರು ಗ೦ಡುಮಕ್ಕಳು, ಒಬ್ಬ ಮಗಳು, ಸೊಸೆಯಂದಿರು, ಮೊಮ್ಮಕ್ಕಳು ಅಪಾರ ಬಂಧು 
ಬಳಗ ಹಾಗೂ ಸ್ನೇಹಿತರನ್ನು ಅಗಲಿದ್ದಾರೆ. 

ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಹಾಗೂ ಬಂಧು ಮಿತ್ರರಿಗೆ ಅಗಲಿಕೆಯ ದುಃ ಖವನ್ನು 
ಭರಿಸಲು ಶಕ್ತಿಯನ್ನು ನೀಡಲೆಂದು ದಯಾಮಯನಾದ ಭಗವಂತನನ್ನು ಪ್ರಾರ್ಥಿಸುತ್ತೇವೆ. 


ರಾಜ್ಯ ಕಾರ್ಯದರ್ಶಿ 


SNS ಯ ಯ ಯ ದದ ರ ರರರರ್ರ್ರ್ರಾರ್ದಾದರ್ದರರರ್ದಾರ್ದರ್ದರರ್ದಾರಾರ್ರ್‌ದಾಾೈಾ 


26 October - 2013 Karnataka Scout and Guide 


ಒಬ ಸ ಸ ಆ TE 


Monthly, Published by | 
The Bharat Scouts & Guides, Karnataka | 
State Headquarters, ಓ೦೧೮೦][! Basappa Road 
Prof. P Sivashankar Circle, Fort 
Bangaiore-560 002. Tel: 26701227 


ಗೊ.ರು. ಚನ್ನಬಸಪ್ಪ 
ಎಲಿ.ಎ. ಖಹಾಅದ್‌ 
ಸಹ ಸಂಪಾದಕರು 
ಆರ್‌. ಚಂದ್ರಶೇಖರನ್‌ 
ಉಪ ಸಂಪಾದಕರು 
ಎಂ.ಎ. ಚೆಲ್ಲಯ್ಯ ಎನ್‌. ಶ್ರೀನಿವಾಸನ್‌ 
| ಸದಸ್ಯರು 
ಚಿನ್ನಸ್ವಾಮಿ ರೆಡ್ಡಿ 
ಮೋಹನ್‌ ಕುಮಾರ್‌ ಕೊಂಡಜ್ಜಿ 
ಬ.ವಿ. ರಾಮಲತಾ 


ಎಸ್‌.ಕೆ. ಪ್ರಭಾ ಟಿ.ಎ. ಮ೦ಜುನಾಥಾಚಾರ್‌ 
ಕೆ.ಕೆ. ಆಲಾ | ಜಾನಕಿ ವೇಣುಗೋಪಾಲ್‌ 
ಸಂಚಿಕೆಯ ವಾರ್ಷಿಕ ಪಂದಾ ರೂ. 100/-- 
ವಿದ್ಯಾಸಂಸ್ಥೆ ಹಾಗೂ ಸಂಘಸಂಸ್ಥೆಗಳಗೆ 
ವಾರ್ಷಿಕ ಚಂದಾ ದೂ. 100/- 
ಹ೦ದಾಹಣವಯ್ಬು 
ರಾಜ್ಯ ಕಾರ್ಯದರ್ಶಿ ಹಾಡೂ ಪ೦ಪಾದಹದು 
ಹರ್ಹಾಟಕ ಪೌೌಟ್‌ ಮತ್ತು ಣೈಡ್‌ ಮಾಸಪತ್ರಾಹೆ 
ಹೆಂ೦ದ್ರ ಕಛೇಲಿ, ಹೊ೦ಡಣ್ಣ ಬಸಪ್ಪ ದಸ್ಟೆ, 
ಪ್ರೊ. ಪಿ. ಶಿವಶಪ೦ಕತರ್‌ ವೃತ್ತ, ಹೋಟಿ, 
ಖೆ೦ಣಲೂರು-೮೮೦ ೦೦ 
ಇವರ ವಿಜಾಸಪ್ತೆ ಮನಿ ಆರ್ಡಲ್‌ (ಎ೦.ಓ) 
ಮೂಲಕ ಹಚುಹಿಹಬಹುದು 


“ಬೇರೆ ಬೇರೆ ಧರ್ಮಗಳು 
ಮತ್ತು ಪಂಗಡಗಳಲ್ಲಿ 
ಭಿನ್ನತೆಗಳಿದ್ದರೂ ನಾವೆಲ್ಲರೂ 
ಪರಸ್ಪರ ಸಹನೆ, ಗೌರವಗಳನ್ನು 
ರೂಢಿಸಿಕೊಳ್ಳೋಣ, ಇಡೀ 
ಮಾನವ ಕುಲವೇ ಭಗವಂತನ 
ಮಕ್ಕಳೆಂದು ತಿಳಿಯೋಣ.” 


ಎ ಮಹಾತ್ಮಾ ಗಾಂಧೀಜಿ 


6೪ | 8 3 I 2 ra ಕ್‌ ಲ್ಲ 6) ) O ಗೆ ಗ ಡಿ ) > 7 > ೦೧ [= 
ಕಾಳಿ 4 ea |! Y | " ಗೆ pe — NE Y< 
ಹಾ 4 \ | o 
ಬ ವ ಹು pS N R 
ನ್ನ ನ್ಯಾ ಬಾಷೆ ಅ ಕ್ಸ್‌ -- ನಾ ಕ ಹು ) J ೧೧೧೦೮] ಲ ಜಾನ DO « ) ೯ ಪ ಕ್‌ m ೦ ಣೆ ) -- ತಾ? = (7 ೧ ಶಾ ವ 
ಸ್‌ ಹತ (ಳ್‌ AB] | | ( ಈ = “ಎಲ್ರ ಪೆ ) 
ಊತದ 1 ) 
ನಾಟ ೧ ್ರಿ ) ನ 0, 


ಪ್ರಥಮ ಸ್ಥಾನ : ಬೆಂಗಳೂರು ದಕ್ಷಿ ದ್ವಿತೀಯ ಸ್ಥಾನ : ಹಾರು ಉರ ತೃತೀಯ ಸ್ಥಾನ 
ಏ.ಪಿ. ದೀನದಯಾಳು ನಾಯ್ಡು ಪರ್ಯಾಯ ಫಲಕ ಪ್ರಶ್ನ ಪತ್ರ ಪ್ರಶಸ್ತಿ ಪತ್ರ 


ed 
byw 
೫೫] ಕ್ಯಾ. 4 k 4 y 

ದ್ವಿತೀಯ ನಾನ ಕ ತೃತೀಯ ಸ್ಥಾನ 


—- — 
ಪಥಮ ಸಾನ 
[4 


ಪೊ. ಪ. ಶಿವಪ೦ಶರ್‌ ಪರ್ಯಾಂಣ ಫಲಕ 


Regd. as News Paper (Magazine) RNI No : 13348/1959. Postal Regd. No KA/BGW-549/2012-2014 
Permitted to Post under WPP System. Vide No.: WPP-87. 
Posted at: Mail Business Centre, Bangalore GPO on 25, 28, 30 Every Month (No. of Pages : 4 + 24 = 28) 


ಗಾಂಧಿಜಯಂತಆ ಪ್ರಯುಕ್ತ ೦೩-1೦-13 ರಂ ಲ್ಲಾಡಆತ ದಿನಾಂಕ 19-೦೨-೭೦13 ರಂದು ಹೊಪ್ಪಆ ಜಲ್ಲೆ ಗಂಗಾವತಿ ಸ್ಥಆಂಯ 
ಹಾಗೂ ಮಲ್ಲೆ ಅಭವೃಲ್ಲಿ ಸಮಿತ, ಭಾರತ್‌ ಸ್ಟೌಟ್ಸ್‌ ಮತ್ತು ಗೈಡ್ಸ್‌ ವತಂಖಂದ ಸಂಸ್ಥೆಯ ಹ್ಹೌಟ್‌ ಭವನದ ಮೊದಲನೇ ಮಹಡಿ ಶಿಲಾನ್ಯಾಸ ಸಮಾರಂಭದ 
ಮಲ್ಲೆ ಸಮುದ್ರತೀರದ ದಾಂಧಛಿ ಹಟ್ಟೆಯಲ್ಲ ಸರ್ವಧರ್ಮ ಪ್ರಾರ್ಥನೆ ಉದ್ದಾಟನೆಯನ್ನು ಜಲ್ಲಾ ಹ್ರೌಟ್‌ ಆಯುಕ್ತ ಶ್ರೀ ಸಿದ್ದರಾಮ ಸ್ವಾಮಿ 
ಕಾರ್ಯಕ್ರಮವನ್ನು ಶಾಪಕರಾದ ಶ್ರೀ ಪ್ರಮೋದ್‌ ಮಧ್ವರಾಜ್‌ ವೀಪ ನೆರವೇಲಿಸಿದರು. ಚಿತ್ರದಲ್ಲ ಸ್ಟೌಟ್ಸ್‌ ಮತ್ತು ಸ್ಲೌಟ್‌ದ್ದಗಚನ್ನು ಕಾಣಬಹುದು. 
ಬೆಚಗಿಸಿ ಉದ್ದಾಅಸಿದರು. ಚಿತ್ರದಲ್ಲ ಜಲ್ಲಾಧಿಕಾಲಿ ಡಾ. ಐ.ಎಂ. ರೇಜು, | 

ಪೌರಾಯುಕ್ತ ಶ್ರೀ ಶ್ರೀಕಾಂತ್‌ ಜಾವ್‌, ನಗರಸಭಾ ಅಧ್ಯಕ್ಷ 

ಶ್ರೀ ಯುವರಾಜ್‌ ಹಾಗೂ ಜಲ್ಲಾ ಪದಾಥಿಹಾಲಿರಆನ್ನು ಕಾಣಬಹುದು. 


pa 


RN 


ದಿನಾಂಕ ೦1-10-2೦13 ರಂದು ಖಾಗಲಹೋಟಿ ಜಲ್ಲೆ ಜಂಚಣ ತಾಲ್ಲೂಕ ಮಟ್ಟದ 18 ಲಿ೦ದ 21 ಹೆಪ್ಟೆಂಬರ್‌ ೭೦13ರವರೆ ಶಿವಮೊದ್ದ ಜಲ್ಲೆ ಮುಪ್ಪಾಣೆಯಲ್ಲ 
ಸ್ಲೌಟರ್ಡ್‌-ೈಡರ್ದ್‌ ಸಮಾವೇಶದ ಉದ್ಯಾಟನೆಯನ್ನು ಸ್ಥ ೀಯ ಸಂಸ್ಥೆ ಬೆಂಗಟಚೂರು ಉತ್ತರ ಜಲ್ಲಾ ಸಂಸ್ಥೆ ಏರ್ಪಡಿಸಿದ್ದ ರೋವರ್‌-ರೇಂಜರ್‌ 
ಅಧ್ಯಕ್ಷರಾದ ಶ್ರೀ ಎಂ.ಎನ್‌. ಪಾಟೀಲ್‌ ನೇರವೇಲಿಸಿದರು. ಚಿತ್ರದಲ್ಲಿ ಜಲ್ಲಾ ಮೂಟ್‌ನಲ್ಲ ಭಾಗವಹಿಸಿದ್ದ ರೊಂವರ್ಸ್‌-ರೇಂ೦ಖರ್‌, ಸಿಬ್ಬ೦ದಿ ವರ್ಣ ಹಾಗೂ 
ಹಾಗೂ ಪ್ಥಳೀಯ ಸಂಸ್ಥೆ ಪದಾಧಿತಾಲಿಗಚನ್ನು ಕಾಣಬಹುದು. ಜಲ್ಲಾ ಪದಾಛಿಹಾಲಿಗಚನ್ನು ಹಾಣಬಹುದು. 


THE EDITOR, Karnataka Scout & Guide 
State Headquarters, Kondajji Basappa Road. 
Prof. P. Sivashankar Circle, Fort 

Bangalore -.560 002. Ph: 080-26701227 / ಸ್ಟ್‌ 
e-mail.: shq@scout.org.in / ಸ್‌ 


Published by : The Bharat Scouts & Guides, Karnataka, State Headquartérs, Fort, Bangalore - 560 002. 
Publisher & Editor : M.A. Khalid. Printed by : L. Lingappa, M.D. at Sathyasri Printers Pvt. Ltd., 
16/1, 3rd Cross, 2nd Main, Kasturiba Nagar, Mysore Road, Bangalore - 560 026 


